ತಿಂಗಳ ಪತ್ರಿಕೆ ಮಾರ್ಚ್‌ - ಏಪ್ರಿಲ್‌ 2007 
ಒಳಗೇನಿದೆ 

ದಾಳ (ಕತೆ) “ಗೀತಾ ನಾಗಭೂಷಣ 

ಬಯಕೆ (ಕವನ) -ಎಂ. ಎಸ್‌. ವೇದಾ 

ಹೊಮೈೆ ವ್ಯಾರಾವಾಲ -ಟಿ. ಎಸ್‌. ಸತ್ಯನ್‌ 

ಜನವಾದಿಯ ಬೆಳ್ಳಿಯ ಸಂಭ್ರಮ -ಕೆ. ಎಸ್‌. ವಿಮಲ 


ಜಾಗೃತಿ ಮಹಿಳಾ ಅಧ್ಯಯನ ಕೇಂದ್ರ, 
ಬೆಂಗಳೂರು 


ಅಚಲ 
ಸಂಪುಟ - 22 ಸಂಚಿಕೆ: 3 ಮುತ್ತು 4 
ಸಂಪಾದಕ ಮಂಡಳಿ 
ಎನ್‌. ಗಾಯತ್ರಿ 
ನೇಮಿಚಂದ್ರ, ದೇವಿ, 
ಶಾಂತಾ ನಾಗರಾಜ್‌ 


ಹೆಚ್‌. ಎನ್‌. ಗೀತಾ 
ಹೇಮಲತಾ ಮುಹಿಷಿ 


ಪ್ರಕಾಶಕರು 
ಜಾಗೃತಿ ಮಹಿಳಾ ಅಧ್ಯಯನ 
J 
ಕೇಂದ್ರ 
ಬೆಂಗಳೂರು 


ಚಂದಾ ಹಣವನ್ನು ಚೆಕ್‌ನಲ್ಲಿ 
ಕಳುಹಿಸುವವರು 
ಬ್ಯಾಂಕ್‌ ಕಮೀಷನ್‌ ಸೇರಿಸಿ 
ಕಳುಹಿಸಬೇಕು. 
ಎಂ. ಓ. ಫಾರ್ಮಿನ ಕೊನೆಯ 
ಭಾಗದಲ್ಲಿ ಹೆಸರು ವಿಳಾಸಗಳನ್ನು 
ಸ್ಪಷ್ಟವಾಗಿ ನಮೂದಿಸಬೇಕು. 
ಬದಲಾದ ವಿಳಾಸವನ್ನು 
ದಯವಿಟ್ಟು ಬರೆದು ತಿಳಿಸಿ. 


Achala - Edited by 
Dr. N. Gayathri 


Published by 
Dr. G. Ramakrishna on 
behalf of Jagruthi Mahila 
Adhyayana Kendra 


Printed at 


Lipi Mudrana 
Bangalore - 560 004 


Statement about ownership and other 
Particulars about newspaper ACHALA- 


FormIV (See Rule 8) 


1.Place of Publication 


2. Periodicity of Publication : 


3. Printers Name, Address : 


4 Publishers Name 


Nationality 


Address 


5. Editors Name 


6.Name & Address of 
Individuals who own 
the news paper 


Bangalore, Karnataka State 


Monthly 


Lipi Mudrana 
Basavanagudi, Bangalore-4 


Dr. G. Ramakrishna 
for Jagruthi Mahila 
Adhyayana Kendra, 
Bangalore 


Indian 


108, Skyline Surabhi, 
14-P, Vidyapeeta Raod, 
B.S.K. lll Stage, 


Bangalore - 560 085 


Dr.N. Gayathri 

108, Skyline Surabhi, 
14-P Vidyapeeta Raod, 
B.S.K. Ill Stage, 
Bangalore -560 085 


Jagruthi Mahila 
Adhyayana Kendra 
108, Skyline Surabhi, 
14-P, Vidyapeeta Raod, 
B.S.K. Ill Stage, 
Bangalore - 560 085 


1, ೮. Ramakrishna, here by declare that the 
particular given above are true to the best of 


Bangalore 
| 25-3-2007 


‘my knowledge and belief. 


ಮತ್ತೆ ಬಂದಿದೆ ಮಹಿಳಾ ದಿನ 


ಮಾರ್ಚ್‌ ತಿ೦ಗಳು ಬಂತೆಂದರೆ ಸೂಂಂ ಬಗೆಗಿನ ಕಾಳಜಿಗಳು ಉದ್ದುದ್ದ ಭಾಷಣಗಳು, ಸನ್ಮಾನ 
ಕಾರ್ಯಕ್ರಮಗಳು, ಕೆಲವೊಮ್ಮೆ ಪ್ರತಿಭಟನೆಗಳ ಮಹಾಪೂರವೇ ಹರಿದು ಬರುತ್ತದೆ. ಮಾರ್ಚ್‌ 8, ಅಂತರ್‌ರಾಷ್ಟ್ರೀಯ 
ಮಹಿಳಾ ದಿನ ಹೆಣ್ಣಿನ ಹೋ ರಾಟ ಮತ್ತು ಆ ಹೋರಾಟದ ಜಯವನ್ನು ಸಂಕೇತಿಸು ುವ ದಿನ. ಈ ಬಾರಿಯೂ 
ಇದು ತನ್ನೆಲ್ಲಾ ವೈವಿಧ್ಯ ಮತ್ತು ವೈಭವಗಳಿಂದ ಆಚರಿಸಲ್ಪಟ್ಟತು. 


ಕರ್ನಾಟಕದ ದುಡಿಯುವ ಮಹಿಳೆಯರ ಬೃಹತ್‌ ಸಂಘಟನೆಗಳಲ್ಲೊಂದಾದ ರಾಜ್ಯ ಸರಕಾರಿ ನೌಕರರು 
ಆಚರಿಸಿದ ಮಹಿಳಾ ದಿನದಲ್ಲಿ ಅತಿಥಿಗಳಾಗಿ ಕಾಕ ಮಂತ್ರಿ ರಾಮಚಂದ್ರೇಗೌಡರು ಮಾತಾಡಿದ ವೈಖರಿ 
ಮಹಿಳಾ ದಿನಾಚರಣೆಯ ಅರ್ಥವಂತಿಕೆಯನ್ನು ಪ್ರ ಸುತ್ತದೆ: “ಹೆಣ್ಣಿಗೆ ಮಾತ್ನ ಸ್ಥಾನವನ್ನು ಕೊಟ್ಟು ದೈವತ್ತಕ್ಕೇರಿಸುವ 
ನಮ್ಮ ಸಂಸ್ಕೃತಿಯಲ್ಲಿ ಪಿತೃದೇವನನ್ನು ಮಾತ ಜ್ಯ ನಂತರವೇ. ಸ್ಮರಿಸು ವುದು. ಆದರೆ ತ ಮಾತ್ರ 
ವರದಕ್ಷಿಣೆ ಜಾತ ಸಮಸ್ಯೆಗಳಿಗೆ ರಾ ತಮ್ಮ ಗಂಡು ಮಕ್ಕಳನ್ನು ಪ್ರೋತ್ಸಾಹಿಸುತ್ತಾರೆ. « ಸಹಜವಾಗಿ 
ಜೈವಿಕವಾಗಿ ದುಬ ನಾಗಿರುವ ಮಹಿಳೆಯರು ತಮ್ಮ. ಸಮಸ್ಯೆಗಳ ಪರಿಹಾರಕ್ಕೆ ಧರಣಿ. ಚಳುವಳಿ ಮುಂತಾದ 
ಒರಟು ಪಧಗಭನ, ಅನುಸರಿಸದೆ ಕೋಮಲವಾಗಿ % ಸಂದಿಸಬೇಕು. ಎಲ್ಲ ಸಮಸ್ಯೆಗಳ ಪರಿಹಾರವೂ ಪ್ರೀತಿಯಲ್ಲಿ 
ಅಡಗಿದೆ” ಎಂದು ಫರ್ಮಾನು ಕೊಟ್ಟಿದ್ದಾರೆ. ಇಂತಹ ಪತಿಕ್ರಿಯೆಗಳು ಮಹಿಳಾ ಹೋರಾಟಗಾರರಿಗೆ ಹೊಸದೇನಲ್ಲ. 
ಗಂಡ೦ದಿರು ಜೂಜು, ಕುಡಿತದಿಂದ "ಭಮುಖರಾಗಲು ಹೆಂಡತಿಯರು ಅವರನ್ನು ಪ್ರೀತಿಯಿಂದ ಒಲಿಸಿ ಸರಿದಾರಿಗೆ 
ತರಬೇಕೆಂದು ಮಹಿಳಾದಿನದ ಭಾಷಣದಲ್ಲೇ ನಮ್ಮ ಹಿಂದಿನ ಸರ್ಕಾರದ ಮುಖ್ಯ "ಮಂತ್ರಿಯೊಬ್ಬರು ಆದೇಶಿಸಿದ್ದರು. 
ಆದರೆ ಅಧಿಕಾರದ ನೆಲೆಯಲ್ಲಿರುವ ಎಲ್ಲರಿಗೂ ಹೆಂಗಸ ರು ತಮ್ಮ ೋಜನೆಗಳ ಫಲಾನುಭವಿಗಳು ಮತ್ತು ತಮ್ಮ 
ಓಟಿನ ಬ್ಯಾಂಕುಗಳಾಗಿ ಮಾತ್ರ ಕಾಣುತ್ತಿ ತ್ತಿರುತ್ತಾರೆ. ಅವರಿಂದ ನಿಜವಾದ ಪರಿಹಾರ ಸಿಗುವುದು ಕಷ್ಟವೇ. 


ಅ೦ತರರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಪರಿಕಲ್ಪನೆಯನ್ನು ಸ ಗಹಿಸುವುದರಲ್ಲಿಯೇ ನಿಜವಾದ ಸಮಸ್ಯೆ 
ಉದ್ಭವಿಸುತ್ತಿದೆ. ಮಹಿಳೆಯರು ತಮ್ಮ ದಿನನಿತ್ಯದ ಬದುಕಿನ ಜಂಜಾಟದಲ್ಲಿ ಮತ್ತು ದುಡಿಯುವ ವ್ಯವಸ್ಥೆ ಕೈಯಲ್ಲಿ 
ಹತ್ತು ಹಲವು ಸಮಸ್ಯೆ ಗಳನ್ನು ಪರಿಹರಿಸಿಕೊಳ್ಳುತ್ತಾ ತಮ್ಮ ವ್ಯಕ್ತಿತ್ವಕ್ಕೊಂದು ಅರ್ಥ ಮತ್ತು ಘನತೆಯನ್ನು 
ಕ೦ಡುಕೊಳ್ಳಬೇಕಾದ ಅಗತ್ಯವನ್ನು ನೆನಪಿಸುವ ದಿನ ಯಾವುದೇ ಕೀಳರಿಮೆಯಿಲ್ಲದೆ ತಮ್ಮ ಶಕ್ತಿ 'ಸಾಮರ್ಥ್ಯಗಳಲ್ಲಿ 
ನಂಬಿಕೆಯಿಟ್ಟು ಮಹತ್ವದ್ದನ್ನು ಸಾಧಿಸ ಹೊರಡುವ ಮತ್ತು ಅದರಲ್ಲಿ ವಿಜಯಿಗಳಾದ ಮಹಿಳೆಯರನ್ನು ಗುರುತಿಸಿ 
ಗೌರವಿಸುವ “ನ ಅದೆಲ್ಲಕ್ಕಿಂತ ಮುಖ್ಯವಾಗಿ ಇಂದಿನ ಮಹಿಳೆಯರು ಅನುಭವಿಸುತ್ತಿರುವ ಎಲ್ಲಾ ಸೌಕರ 
ಸೌಲಭ್ಯಗಳಿಗೆ ಕಾರಣರಾದ ನಮ್ಮ ಅಶಭದ ಹೋರಾಟಗಾರ್ತಿಯರ ಶ್ರಮ, ಸಾರ್ಥಕತೆಯನ್ನು ನೆನಪಿಸಿಕೊಂಡು 
ಕೃತಜ್ಞತೆ ಸಲ್ಲಿಸಬೇಕಾದ ದಿನ ಮಹಳಾ ದಿನವಾಗಬೇಕಾಗಿದೆ. ಆದರೆ ಮಹಿಳಾ ದಿನಾಚರಣೆಯ ಎಲ್ಲಾ ಕಾರ್ಯಕ್ರಮ 
ಗಳೂ: ಹಾಗೆ ನಡೆಯುತ್ತಿಲ್ಲ. ಶತಮಾನಗಳ ಮಾನಸಿಕ ದಾಸ್ಕದಿಂದ ಹೊರಬರಲಾಗದ ಹೆಣ್ಣು ತನ್ನನ್ನು ಸುತ್ತುವರಿದಿರುವ 
ಹಲವಾರು ಭ್ರಮೆಗಳನ್ನು ವಾಸ್ತವವೆಂದು ಪರಿಗಹಿಸಿ ಸಾಂಪ್ರದಾಯಿಕ, ಸಂಕುಚಿತ ಮೌಲ್ಯಗಳನ್ನೇ' ಪೋಷಿಸಿ, 
ಅಂತರ್ಗತಗೊಳಿಸಿಕೊಂಡಿದ್ದಾತ. "ಮಹಿಳಾ ದಿನ'ವೆನು ವುದು ಈ ಮೌಲ್ಯಗಳ ವಿಜ ೦ಭಣೆಯಾಗುತ್ತಿದೆಯಷ್ಟೇ 


ದಿನನಿತ್ಯ ಮಹಿಳೆಯರ ಮೇಲಿನ ದೌರ್ಜನ್ಯ, ಅತ್ಯಾಚಾರ, ಹಿ೦ಸೆಯ ಪ್ರಕರಣಗಳು ಹೆಚ್ಚುತ್ತಲೇ ಇ 
ಬದಲಾದ ಸಾಮಾಜಕ, ಆರ್ಥಿಕ ಪರಿಸ್ಥಿತಿಯಲ್ಲಿ ಹಣ್ಣನ್ನು “ನೋಡುವ ದೃಷ್ಟಿ ವಾಣಿಜ್ಯಮಯವಾಗಿದೆ. ಸರಕು 
ಸಂಸ್ಕೃತಿಯು ಹೆಣ್ಣನ್ನು ಎಲ್ಲ ಮಾನವೀಯ ಮೌಲ್ಯಗಳಿಂದ ದೂರವಿಟ್ಟಿದೆ. ಆದ್ದರಿಂದಲೇ ಹೆಣ್ತನದ ಘನತೆ 
ಮತ್ತು ವ್ಯಕ್ತಿತ್ವವನ್ನು ಕಾಯ್ದುಕೊಳ್ಳುವಂತಹ, ಗೌರವಿಸುವಂತಹ ಮತ್ತು "ಅರ್ಥಪೂರ್ಣ ಬದುಕಿನ ರೂವಾರಿ 
ಗಳಾಗುವಂತಹ ಸುಭದ್ರ ಸ್ಥಿತಿಯ ಹೋರಾಟದ ಆಶಯ ಇಂದಿನ ಮಹಿಳಾ ದಿನದ ಆಶಯವಾಗಬೇಕಿದೆ. 


- ಎನ್‌. ಗಾಯತ್ರಿ 


ದಾಳ 


ಅಕ್ಕನ ಬಳಗದ ಟೋಳಿಯೊಂದಿಗೆ ತಸೀಲ್ದಾರ ಕಚೇರಿಗೆ 
ಹೋಗಿ "ಚುನಾವಣೆಗಾಗಿ ತನ್ನ ನಾಮಿನೇಶನ್‌ ಫ ಫಾರಮ್‌ ಸಲ್ಲಿಸಿ 
ಬಂದಾಗಿನಿಂದ ಕಾಶಿಗೆ ತಲೆಯೆಂಜಬೋ ತಲೆಯೆಲ್ಲಾ ಹುಳುಗಳ 
ಹರಿದಾಡಿದಂತಾಗಿ ಕುಂತಲ್ಲಿ ಕೂಡಲಾರದೆ. ನಿಂತಲ್ಲಿ 
ಲಲಾರದ ಕುಂಡಿ ಸುಟ್ಟುಕೊ ೦ಡ ಬೆಕ್ಕಿನಂತೆ ಆ ಕಡೆಯಿಂದ ಈ 
ಗು ಈ ಕಡೆಯಿಂದ ಆ “ಕಡೆಗೆ ಬೇಚ್ಛೆನಾಗಿ ತಿರುಗಾಡುತ್ತಿದ್ದಳು. 
ಹಾಂಗ ನೋಡಿದರೆ ಈ ಪಂಚಾಯತ " ಇಲೆಕ್ಷನ್ನಿಗೆ ನಿಂಡೋದು 
ಕಾಶಿಗೆ ಸೊಲುಪವೂ ಮನಸ್ಸಿರಲಿಲ್ಲ. ಹಳ್ಳಿಯ “ಅನಪಢ ಹೆಂಗಸು 
ಅವಳು, ಅನಪಢ ಅಂದರೆ 'ಫೂರಾ ಅನಕ್ಷರಸಳೇನೂ ಆಗಿನಲಿಲ್ಲ 
ಕಾಶಿ, ಒಂದು ವರ್ಷದ ಕೆಳಗೆ ರಾತ್ರಿ ಸ ಸಾಲಿಯಲ್ಲಿ ಒಂದಿಷ್ಟು 
ಓದು ಬರಹ ಷಂ ಕನ್ನಡವನ್ನು ಸರಾಗವಾಗಿ ಓದಲು 
ಮತ್ತು ಸರಳವಾಗಿ ನಾಲ ಲ್ವೈದು ವಾಕ್ಯಗಳನ್ನು ಬರೆಯಲು ಕಲಿತಿದ್ದಳು. 


ಆ ಹಳ್ಳಿಯ ಕಳಗೇರಿಯ ಹೆ೦ಗಸರಲ್ಲೆಲ್ಲ ಕಾಶಿಯೊಬ್ಬಳೇ ಇಷ್ಟು 


ಕಲಿತಿದ್ದು 

ಕಾಶಿ ಹುಲ್ಲಿನ ಹೊರೆಯನ್ನು ಹೊತ್ತು ತಂದು ಗೋಡನ 
ಅಂಗಳದಲ್ಲಿ ಒಗೆದು, ಸೀರೆಯ ಕಚ್ಚೆ ಬಿಚ್ಹಿ ಸೆರಗಿನಿಂದ ಹಣೆ. 
ಕುತ್ತಿಗೆ, ಮಾರಿ ಒರೆಸಿಕೊಂಡು ಉದ್ದನೆಯ" ಉಸಿರು ಸ 
ಸೂರ್ಯ ತಾಯಿಯ ಹೊಟ್ಟೆ ಸೆ ಸೇರುತ್ತಿದ್ದ. ಆಕಾಶದಲ್ಲಿ ಕೆಂಪು 
ಬಣ್ಣ ಅಡ್ಡಾದಿಡ್ಡಿಯಾಗಿ ಕಾಲಾಡಿಸುತ್ತಾ ಕರ ಕರನೆ ತಲೆ 
ತುರಿಸಿಕೊಳ್ಳುತ್ತಿತ್ತು 

“ಯವ್ವಾ ಗೋೊಡ್ತಿ .... ನಾ ಮನೀಗಿ ಹೋಗ್ತೀವ್ರೀ ...” 
ಎಂದು ಹೇಳಿ. ಗೋಡ್ತಿ | ಕೊಟ್ಟ ರೊಟ್ಟಿ ಪುಂಡಿಪಲ್ರೆಯನ್ನು ಸೆರಗಿನಲ್ಲಿ 
ಸುತ್ತಿಕೊಂಡು ಅವಳು ಗಸಗಸನೆ ಮನೆಯ ದಾರಿ ತುಳಿದಳು. 


ಸಂಜೆ ಅಡಿಗೆಯ ಗೋಜಿರಲಿಲ್ಲ. ಗೊಡ್ತಿ ಕೊಟ್ಟ ರೊಟ್ಟಿ 


ಸಾಕಾಗಿತ್ತು. ಕೈಕಾಲು ಮಾರಿ ತೊಳೆದುಕೊಂಡು “ಬಂದು 
ಅಂಗಳದಲ್ಲಿ ಕುಂತಳು. ಅವಳ ತಲೆಯಲ್ಲಿ ಅಂದು ಬೆಳಗಿನಲ್ಲಿ 
ನಾಮಪತ್ರ ಸಲ್ಲಿಸಲು ಹೋಗಿ ಬಂದಾಗಿನ ಎಲ್ಲ ದೃಶ್ಯಗಳು, 
ಹಚಾ ಎ೦ದು ದಬ್ಬಿದಷ್ಟು ಮತ್ತೆ ಬಂದು ಜೊಲ್ಲು ಸೋರಿಸುತ್ತ 
ನಿಲ್ಲುವ ನಾಚಿಕೆಗೇಡಿ ನಾಯಿಯಂತೆ ಮತ್ತೆ ಮತ್ತೆ ಕಣ್ಣ ಮುಂಡೆ 
ಬಂದು ನಿಲ್ಲುತ್ತಿದ್ದವು. 
ಗೆಳತಿಯರ ಮತ್ತು ಊರ ಗೋಡನ ಬಲವಂತದಿಂದಾಗಿ 

ಕಾಶಿ ಈ ಪಂಚಾಯತ ಚುನಾವಣೆಗೆ ನಿಂತಿದ್ದಳು. ಅವರೆಲ್ಲರೊಂದಿಗೆ 
ನಾಮಪತ್ರ ಸಲ್ಲಿಸಿ ವಾಪಸ ಹೊರಟಿದ್ದಳು. 'ಎದುರಿನಿ೦ದ ಹಲಗೆ, 
ಬಾಜಿಗಳ ಮಿಲಾವಟ ಆವಾಜುಗಳೊಂದಿಗೆ ಮೆರವಣಿಗೆಯಲ್ಲಿ 
ಗ೦ಡೆಪ್ಪ ತಾನೂ ಎಲೆಕ್ಷನ್ನಿಗೆ ನಾಮಪತ್ರ ಸಲ್ಲಿಸಲು ಹೊರಟಿದ್ದ. 
ಅವನ 'ಕೂರಳಲ್ಲೊಂದು ಸೆ ವಂತಿಗೆ ಹುವ್ವಿನ ಹಾರವಿತ್ತು. ಬಿಳಿ 
ಧೋತರ, ತುಂಬು ತೋಳಿನ ನೀಲಿ ಬಣ್ಣದ ಅಂಗಿ ತೊಟು ್ಬ 


ಇಪ್ಪತ್ತು ಮಂದಿ ಗೆಳೆಯರ ನಡುವೆ ಗೆಂಡಪ್ಪ ಠೀವಿಯಿಂದ ನಡೆದು. 


ಬರುತ್ತಿದ್ದ. ಕಾಶಿ ಮತ್ತು ಗೆಳತಿಯರು ಎದುರು ಬಂದಾಗ 
ಸಹಜವಾಗಿಯೆ ಗೆಂಡೆಪುನ ಕಂಡದುಂಡೆಯಂಥ ಕಣ್ಣುಗಳು ಕಾಶಿಯ 
ಕಣ್ಣುಗಳಿಗೆ ತೆಕ್ಕೆಬಿದ್ದುವು. 

"ಎಣ್ಣೆ ಕುಡಿದು ಮಿರಿ ಮಿರಿ ಮಿಂಚುವ ಕರಗಿನ ತಲಗ ಲು 


- ಗೀತಾನಾಗಭೂಷಣ 


ನೆಟ್ಟನೆಯ ಮೂಗಿನ ಕೆಳಗಿನ ಕಸಭಾರಿಗೆಯ೦ಥ ಮೀಸೆ, ಉಬ್ಬಿದ 
ಲಗಳ ಗೆಂಡೆಪ್ಪನನ್ನು ತುಸು ದಿಟ್ಟಿಸಿದವಳೇ ಕಾಶಿ ತಟ್ಟನೆ ನೊ ಆಟ 
ತಪ್ಪಿಸಿದಳು. ಅವನು ಗತ್ತಿನಿಂದ. ನಕ್ಕು ವ ಮೀಸೆ ಸವರಿಕೊಂಡ. 
ಇರುಕ ಎತ್ತಿನಂತೆ ಮತ್ತ ಎಮ್ಮೆ ಕಾಶಿಯ ಮಾರಿ ನೋಡಿ ಢುರುಕಿ 
ಹೊಡೆಯುವಂತೆ ಕೆಮ್ಮಿ ಮುಂದೆ ನಡೆದ. 
ಆ ನನ್‌ ಹಾಟಗಳ್ಳನ ಸೊಕ್ಕ ಏಟದಾ ನೋಡೇ ಹೋರಿ... 
ಮೆರಗವ್ವನ ಕಾರ್ಯಾಕ ಬಿಟ್ಟ ಕಾಣಾ ಆಗ್ಯಾನ. ನೀ ಒಂದೀಟು 
ಹುಷಾರಿಲಿಂದ ಇರೇಕು ನೋಡು ಮಗಾ ನಾಶಿ .ಈ ಬದಮಾಸ 
ಹಿಂಗೇ ಅಂತ ಭರೋಸಾ ಇಲ್ಲವ್ವಾ.. “ಕಾಶಿಯ ಟೋಳಿಯಲ್ಲಿಯ 
ಮುದುಕಿ ಕುಂಟವ್ವ ಮಣ ಮಣ ಮಾಡಿತು. ಕಾಶಿಯ ವಾರಿಗೆಯ 
ಹೆಂಗಸರು ಕಿಸ ನೆ ನಕ್ಕರು. ಕಾಶಿ ಮೂಕಳಾಗಿ ಮುಂದೆ ನಡೆದಳು. 
ಗೆಂಡೆಪನ ಕಡೆಯ ಹಿಂಡು ಗಂಡುಗಳು ನಗುತ್ತ ಘೋಷಣೆ 
ಕೂಗುತ್ತ ಕಾಶಿಯ ಮಾರಿ ನೋಡಿ ಮತ್ತ ತಷ್ಟು ಜೊ ರಾಗಿ “ಗೆ೦ಡೆಪ್ಪ 
_ ಜಿಂದಾಬಾದ್‌ ಕ “ ಎಂದು ಒದರುತ್ತ ಮುಂದೆ ನಡೆದರು. 
ಇದೇ ದೃಶ್ಯ ಕಾಶಿಯ ಕಣ್ಣುಗಳ ಮುಂದ ಮತ್ತೆ ಮತ್ತೆ ಬಂದು 
ನಿಲ್ಲುತ್ತಿತ್ತು. ಹತ್ತು ವರ್ಷಗಳ ಹಿಂದಿನ ತ ನ್ನ ಬದುಕಿನ "ನೆನಪಿನ 
ಮಡುವಿಗೆ ಕಾಶಿ ಸದ್ದಿಲ್ಲದೆ ಜಾರಿದಳು... 

ಹತ್ತು ಹನ್ನೆರಡು ವರ್ಷಗಳ ಹಿ೦ದಿನ ತ ಅದೇ ಆಗ 
ಗೆಂಡೆಪ್ಪ ಬಾಜ ಮದುವೆಯಾಗಿ ಈ ಹಳ್ಳಿಗೆ ಕರೆದುಕೊಂಡು 
ಬಂದಿದ್ದ ಸುವು ತುಂಬಿದ್ದ ಕಾಶಿಯ ಮೈಯಲ್ಲಿ ಹುಮ್ಮಸ್ಸಿನಿಂದ 
ಹ ಸಹ ಹಸಿ ಹಸಿ ಹರೆಯಕ್ಕೆ ತರಕ ಹಾಕಿಕೊಂಡಿದ್ದ, 
ಕಣ್ಣು ಕುಕ್ಕುವ ಅವಳ ಚೆಲುವಿಕೆಯನ್ನು ಕಂಡು ಕೇರಿಯ ಮಂ ದಿ 
ದಂಗಾಗಿದ್ದರು. ಕೆಲವರು ಹೊಟ್ಟೆ ಕಿಚ್ಚನ್ನು ಮಾತಿನ ಮೂಲಕ 
ಕಾರಿಕೊಂಡಿದ್ದರು ಕೂಡ. 

“ಅಯ್ಯ... ಇಕಿಯೇನ ಯವ್ವಾ... . ಹಾರ್ರ ಹೆ೦ಗಸಾಗ್ಯಾಳ. 
ಈಟು ಬೆಳ್ಳಗ ಈಟು ಚೆಲುವಿಕಿ ನಮ್ಮ ಕಪ್ಪ ನ ಮಂದ್ಯಾಗ ಎಲ್ಲಿರಾರ? 
ಇಕಿ ಹಾರ್ರ ಬೀಜಕ್ಕೇ ಹುಟ್ಟಿದ್ದೇಕು ಬಡು... 

“ಈಟು ಸಾನ್‌ ಇರೋ ಹೆಣ್ಣದು. ಕ್‌ ಚೆಲು ಚಂದ್ರಾಮ 
ಚೀಟಾಗ್ಯಾಳಲ್ಲ.... ಈ ಕರಿಮಾರಿ ಗೆಂಡ್ಯಾಗ ಹ್ಯಾ ೦ಗ ಮಾಡ್ಕೊಂಡ್ಳು 
ಅ೦ತೀ ನ ಇಕಯೇನು ಇವನ ಲ ಜಿನಗನಿ 
(ಸಂಸಾರ)ಮಾಡಂಗಿಲ್ಲ ಬಿಡು. ವರ್ಸಯಿರದಾಗೇ “ಈಗ ಬರ್ತೀನಿ 
ಎಲ್ಲೇ ಕೂಡು ಅಂತ ಹೇಳಿ ಇಂವನ ತೆಲಿ ಬಡ್ಡು ಯಾಂವನ 
ಜೋಡಿಯರೆ ಹಾರಿ ಹೋಗ್ತಾಳ........ ಬ್ರ 

ಕೆಳಗೇರಿಯ ಮಂದಿ ಹಿ೦ಗ್‌ ಮಾತಾಡಿದರೆ ಮ್ಯಾಗೇ €ರಿಯ 
ದೊಡ್ಡ ಜಾತಿ ಮಂದಿ ಆಡಿದ್ದ ಮಾತುಗಳು ಬೇರೆಯವೇ ಆಗಿದ್ದುವು. 

“ಕರಡಿ ಕೈಯಾಗ ಕಪ್ಪುರದ ಗೊಂಬಿ ಕೊಟ್ಟಾಂಗ 
ಆಗ್ಯಾ ದಲ್ಲೋ ಸ ಸಾವ್ಯಾರಾ... ದನಾ ತಿನ್ನಾ ಕರಿಕುಂಡಿ ಗೆಂಡ್ಯಾ ಗ 
ಹಿಂತಾ ಬೆಳದಿಂಗಳ್ವ೦ತಾ ಪೋರಿ ಸಿಕ್ಕಾಳಲ್ಲಪ್ಪಾ...” 

ಹಣಮಂದೇವರ ಗುಡಿಕಟ್ಟಿ ಮೇಲೆ ಕುಂತು ತಂಬಾಕು 
ತಿನ್ನುತ್ತಿದ್ದ ರಂಗಪ್ಪಾಚಾರಿ ಪಕ್ಕದಲ್ಲಿ ಕುಂತಿದ್ದ ಹಳ್ಳಿ ಸಾವ್ಯಾರನಿಗೆ 
ಹೇಳಿ ಪಿಸಿಪಿಸಿ ನಕ್ಕು ಕಣ್ಣು ಹೊಡೆದಿದ್ದ | 


“ಮಂಗ್ಯಾನ ಕೈಯಾಗ ಮಾಣಿಕ ಕೊಟ್ಟಾಂಗ ಆಗ್ಕದಲ್ಲೋ 
ಇವನವ್ವನ ಹಡಾ... ಈ ಕಾಶಿಗಿ ನೋಡ್ಬರ ಸಾಕು ನಮ್ಮಂತಾ 
ಗ೦ಡಗೋಳ ತೋಡಿಸಂದ್ಯಾಗೆಲ್ಲಾ ಕೆಂಜಗ ಹರದಾಡ್ತಾವಲ್ಹೋ... 
ಹ್ಯಾಂಗರೆ ಮಾಡಿ ಒಂದ್‌ ರಾತ್ರಿಯಾರೆ ಇಕಿನ ಮಗ್ಗಲಾಗ 
ಮಲ್ಕೋಬೇಕು ನೋಡೂ ... ಸಾವ್ಕಾರ ಗುಲ್ಲಿಂಗಪ್ಪ ತನ 
ಜೋಸ್‌ ನ ಮುಂದೆ ಹೇಳಿ ಚಡಪಡಿಸುತ್ತ ಕರಕರನೆ ತೊಡೆ 
ತುರಿಸಿಕೊಂಡಿದ್ದ. i 

ಕಾಶಿಯ ಹರೆಯ, ಹರೆಯಲ್ಲಿಯ ಸೊಕ್ಕು, ಸೊಕ್ಕಿನಲ್ಲಿಯ 
ಚೆಲವುಗಳೆಲ್ಲ ಹಳ್ಳಿಯ ಗಂಡುಗಳ ಜೆನ್ನ ಹುರಿಗೆ ಬೆಂಕಿ 
ಹೊತ್ತಿಸಿದ್ದರೂ ಅವಳಿಗೆ ಮಾತ್ರ ಇದಾವುದರ ಅರಿವೇ ಇಲ್ಲದೆ 
ಹಾಯಾಗಿದ್ದಳು. ಗೆಂಡೆಪ್ಪನ. ಬಣ್ಣ ಕಪ್ಪಗಿದ್ದರೂ, ಕಣ್ಣು 
ಕೆ೦ಪಗಿದ್ದರೂ ಅವನ ಮೈಮಾತ್ರ ಉಕ್ಕಿನದಾಗಿತ್ತು. ಕರಕಲ್ಲಿನಲ್ಲಿ 
ಕಟಿದಂತಿದ್ದ ಅವನು ರಸಿಕನಾಗಿದ್ದು ಕಾಶಿಯ ಹಾಸಿಗೆಯಲ್ಲಿ ಕೈಲಾಸ 
ಕಡಿದು ಬೀಳಿಸುತ್ತಿದ್ದ. ಹರೆಯದ ಮೈಗಳು ತಳಕು ಹಾಕಿಕೊಂಡು 
ಸುಖದ ಸರಾಯಿಯನ್ನು ಬೊಗಸೆಯೊಡ್ಡಿ ಕುಡಿಯುವಾಗ ಗೆಂಡೆಪುನ 
ಕರಿ ಬಣ್ಣ ಬರಲಿಲ್ಲ. ಕಾಶಿಗೆ' ಅವನ ಬಗ್ಗೆ ಯಾವ ತಕರಾರೂ 
ಬರಲಿಲ್ಲ. 

ದಿನಗಳು ಹುಟ್ಟಿ ಹುಟ್ಟಿ ಸಾಯುತ್ತಿದ್ದುವು. ಸಮಯ 
ಸರಿಯುತ್ತಿತ್ತು. ಹಸಿರುಟ್ಟು ಹಳದಿ ತೊಟ್ಟ ಅಡವಿಯೊಳಗಿನ 
ಗಿಡಮರಗಳಲ್ಲ ಸಿಂಗಾರವಾಗಿ ನಿಂತವು. ನೆಲ ಬಣ್ಣದ ಹುಟ್ಟಿಗೆ 
ತೊಟ್ಟಿತು. ಹಳ್ಳ ಕೊಳ್ಳಗಳಲ್ಲ ನೀಲಿ ಉಡುಗೆ ತೊಟ್ಟು "ಸೊಕ್ಕಿನಿಂದ 
ವೈಯಾರ ಬೀರಿದವು. | 

ಗೆಂಡೆಪ್ಪ ಅಂದು ಮನೆಗೆ ಬಂದಾಗ ರಾತ್ರಿಯಾಗಿತ್ತು. ಈಗೀಗ 
ಅವನು ಬರುವುದು ರಾತ್ರಿ ಬಹಳ ಏರಿದ ಮೇಲೆಯೇ, ಹತ್ತಿರ 
ಸರಿದವಳನ್ನು ದೂರ ತಳ್ಳಿ ಬಿದ್ದು ಗೊರಕೆ ಹೊಡೆಯತೊಡಗಿದನು. 
ತನ್ನ ಗಂಡ ತನ್ನಿ ೦ದ ದೂರ ಸರಿದಿದ್ದಾನೆ ಅನ್ನೋ ಸತ್ಯ ಕಾಶಿಗೆ 
ತಟ್ಟನೆ ಹೊ ದು £ ಎದೆಯಲ್ಲಿ ನೆಗ್ಗಿನ "ಮುಳ್ಳು ಮುರಿದಂತಾಗಿ 
ಕಣ್ಣಂಚು ನೆನೆದವು. 

ಕಚ್ಚಿ ಹರುಕ ಗೆಂಡೆಪ್ಪನಿಗೆ ಬಹಳ ಕಾಲ ಹೆ೦ಡತಿಯೊಬ್ಬಳನ್ನೆ 
ಬಳಸಿಕೊಂಡು ಇರಲು. "ಆಗಲಿಲ್ಲ. ತನ್ನ ನಾಯಿಬುದ್ದಿ ತೊ ರಿಸ 
ತೊಡಗಿದ. ಸೈರ್ಯಾ ಬಿಟ್ಟ ದನದಂತೆ ಅಲ್ಲಿ ಇಲ್ಲಿ ಸಂದಿಗೊಂದಿಗಳಲ್ಲಿ 


ಸರಗ್ಯಾ ಡತೊಡಗಿದ ಮತ್ತೆ ಅವನ ಹಲ್ಕಟ್‌ಗಿರಿ ಸೂಳೆಗೇರಿಯ 


ಹೆಣ್ಣುಗಳ ತೊಡೆಗಳನ್ನು ಆ ರಸುತ ತ್ರ ಓಡಾಡಿತು. 

ತಾಯಿ ತಂದೆಯನ್ನು ಕಳೆದುಕೊ ಇ೦ಡಿದ್ದ ಕಾಶಿಗೆ ತವರೂರು 
ಎರವಾಗಿತ್ತು. ಮದುವೆಯಾಗಿ ಆರು ವರ್ಷಗಳಾದರೂ ಅವಳ 
ಚಂದದ ಮೈ ಹೂವರಳಿಸಿರಲಿಲ್ಲ. ಬಾಳೆಯ ಸುಳಿಯಂಥ 
ಹೊಟ್ಟೆಯೊಳಗಿನ ಮಕ್ಕಳ ಮನೆಯಲ್ಲಿ ಗೆ೦ಡೆಪ್ಪನ ಬೀಜ 
ಖಂಡಗಟ್ಟರಲಿಲ್ಲ. ಈಗ ಗಂಡನೂ ಮೈಮನಸ್ಸುಗಳಿ೦ದ ದೂರ 


ಸರಿಯ “ತೊಡಗಿದಾಗ ಕಾಶಿ ಹ ದಳು ಹಗಲೆಲ್ಲಾ. 


ಕೂಲಿನಾಲಿಯೆಂದು ಉಳ್ಳವರ ಹೊಲಗಳಲ್ಲಿ ದುಡಿದು ಬಂದವಳು 
ರಾತ್ರಿಯೆಲ್ಲ ಪಗಡಿ ಬಾಜಾರಿನ ಚಿತ್ತಾರದರ ಕೌದಿಯಲ್ಲಿ ಒಬ್ಬಳೇ 
ಒದ್ದಾಡುತ್ತಾ ನಿದ್ದೆಯ ಕುತ್ತಿಗೆ ಒತ್ತುತ್ತಿದ್ದಳು. 

ಆಗಾಗ ಅವಳ ಮನಸ್ಸು ಜಾನಿಸುತ್ತಿತ್ತು ಯಾಕ್‌ ತನ್‌ ಬಾಲ್ಕಾ 


ಆ” 


ಡಿಪಿ 


ಹಿಂಗಾಯ್ತು ? ತನ್ನ ರೂಪಾ, ಬಣ್ಣಾ, ಚೆಲುವಿಕಿಗಿ ಹಳ್ಳಿಯ್ದಂಥಾ 
ಹಳ್ಳ್ಯಾಗಿನ “ಗಂಡಸರೆಲ್ಲಾ ಜೊಲ್ಲ ಸುರಸತಾರ ಖರೇ. ಅದರ 
ತನ್‌ ಗಂಡ ಯಾಕ ತನಲಿಂದ ಏಕದಂ ದೂರ ಆಗಿ ಧಂಧಾ 
ಮಾಡಾ ಸೂಳೇರ ಎಂಜಲ ಮೈ ನೆಕ್ಕತಾನ? ತಾನು ಅ೦ವಗೇನು 
ಕಮ್ಮಿ ಮಾಡಿದ್ದ ಅಂತೀನಿ? ತನ್‌ ಮೈಯಾಗಿನ ಹರ್ಯಾ ಇನ್ನಾ 
ಮೆತ್ತಗಾಗಿಲ್ಲ ತನ್ನ ಮಾರ್ಯಾಗಿನ ಚೆಲುವಿಕಿ ಇನ್ನಾ ಬತ್ತಿ ಹೋಗಿಲ್ಲ. 
ತನ್‌ ಮೈಮ್ಯಾಲಿನ ಬಿಳಿ ತೊಗಲು ಹಿನಾ ಮಾಸಿ "ಕರ್ರಗಾಗಿಲ್ಲ. 
ಇ ಫ್‌ ಗಂಡ ಯಾಕ್‌ ತನ್‌ ಹಾಸಗಿಲಿಂದ ಹಿಂಗ್‌ 
ದೂರಾದ ಅಂಬೋ ಯೋಚನಿ ಆಗಾಗ ಓಡೋಡಿ ಬಂದು 
ಇರಕ್‌ ಗೂಳಿಹ೦ಗ ಆಕಿನ ಎದಿಗಿ ಇರೀತಿತ್ತು ಇಂವಗ 
ತಾನೊಬ್ಬಕ್ಕಿದೇ ಸಾಕಾಗಂಗಿಲ್ಲಂತ ಕಾಣಸ್ತದ. "ಎಲ್ಲೋ ಜೋಕ್ಕಯಾನ 

ಹುಟ್ಟಿರ್ದೇಕು ಈ ಖಬರಗೇಡಿ ಭ್ಯಾಡ್ಯಾ ಅಂತ ಒಳಗೊಳಗೇ 
ಬೈಯುತ್ತಿದ್ದಳು. ಇದೇ ಕಾರಣಕ್ಕಾಗಿ ಮನೆಯಲ್ಲಿ ಜಗಳ, ಕಿರಿಕಿರಿ 
ನಡೆಯುತ್ತಿದ್ದುವು. ಒಮ್ಮೆ ಗೆಂಡಪ್ಪ ಅವಳನ್ನು ಹಿಯಾಳಿಸಿ ಬೈಯ್ದಿದ್ದ. 
“ಮದಿ ಆಗಿ ಹತ್ತೋರ್ಸಾದರನೂ ನಿನಗ ಒಂದು ಕೂಸಿಗಿ ಹಡ್ಯಾ 
ತಾಕತಿಲ್ಲ. ನಿನ್‌ ಬಲ್ಲಿ ಹೆಣ್ಣತನಾನೇ ಇಲ್ಲ. ನಾ ಬಿತ್ತಿದ ಬೀ ಜಕ್ಕ 
ನಾಟಸಲಾರ ಮೈ "ಹೆಣ್ಣಿನ ಮೈ ಅಲ್ಲ. ಎ ಹಿಂಜಾ 
ಬೆಳೆಸಲಾರ. ನಿನ್‌ ಹೊ ಸೆ ಹೆಣ್ಣಿನ ಹೊಟ್ಟಿ 'ಅಲ್ಲೆಲೇ ರಂಡೀ, 


ಕಾಶಿ ಆ ಪಮಾನದಿಂದ ಥರಥರನೆ ನಡುಗಿದ್ದಳು. ನಿಂತಲ್ಲೇ 
ನೆಲಕ್ಕೆ ಕುಸಿದಿದ್ದಳು. ನೆಲ ಸೀಳಿ ತನ್ನನ್ನು ನು೦ಗಿ ಟೇ 
ಅಂತ ನಾಚಿಕೆಯಿಂದ ಲಜ್ಜೆಯಿಂದ ಹಿಡಿಯಾಗಿ ನೆಲಕ್ಕೊತ್ತಿ 
ಕೊಂಡಳು. ಭೂಮಿ ಸವರ್ಯಾಡಿ ಗೋಳೋ ಎಂದು ಅಳುತ 
ಎರಡೂ ಕೈಗಳಿಂದ ಹೊಟ್ಟೆ ಕಿವುಚಿಕೊಳ್ಳುತ್ತ ನೀರು ಬಿಟ್ಟ 

ಮೀನಿನಂತೆ "ನಲವಿಲನೆ ಒದ್ದಾಡಿದ್ದಳು. ಗೆಂಡೆಪ್ಪ ಥೂ ಎಂದುಗುಳಿ 

ಇರಟ ಹೊ: ಗಿದ್ದ. 

ಹಾಗೆ ಹೋಗಿದ್ದ ಗೆಂಡೆಪ್ಪ ತಿಂಗಳ ನಂತರವೇ ಹ 
ವಾಪಸ ಬಂದದ್ದು. ಬಂದಾಗ ಒಬ್ಬನೇ ಬರಲಿಲ್ಲ. ಮತ್ತೊಂ 
ಹೆಣ್ಣನ್ನು ಮದುವೆ ಮಾಡಿಕೊಂಡು ಜೊತೆಗೆ ಹ 
ಬಂದನು. 

ಕಾಶಿ ಸುಮ್ಮನಿರಲಿಲ್ಲ. ಹಳ್ಳಿಯ ಪಂಚಾಯ್ತಿ ಕಟ್ಟಿಗೆ ಫಿರ್ಯಾದೆ 
ಸಲ್ಲಿಸಿ ನ್ಯಾಯ ಕೇಳಿದಳು. ಪಂಚಾಯ್ತಿ ನತಯಿತು. ಪಂಚರು 
ಕಾಶಿಯ ಕೊ ಕೋರಿಕೆಯಂತೆ ಅವಳಿಗೆ ಗೆಂಡೆಪನಿ ನಿಂದ ಫಾರಿಕತಿಯನು 
ಕೊಡೆಸಿದರು. ಮುಗಿಯಿತು. ಅಂದಿನಿಂದ ಕಾಶಿಗೂ ಗೆಂಡೆಪ್ಪನಿಗೂ 
ಇದ್ದ ಸಂಬಂಧ ಕಡಿದು ಹೋಯಿತು. ಹತ್ತು ವರ್ಷ ಗಳವರೆಗೆ 
ಮದುವೆಯ ಹಣೆಪಟ್ಟಯಡಿಯಲ್ಲಿ ಬೆಸೆದುಕೊಂಡಿದ್ದ ಅವರಿಬ್ಬರ 
ಮೈ ಮನಗಳು ಬೇರಟ್ಟು ಆ ಭ್ರಮೆಯಿಂದ ದೂರ ಸಿಡಿದುವು. 
ಗಂಡ ಹೆಂಡತಿ, "ಪ್ರತಿ ಪ್ರೇಮ, ನಂಬಿಕೆ ಭರವಸೆ 
ಮೊದಲ ಸಾದವುಗಳೆಲ್ಲ ತಮ್ಮ ಅಸಲಿತನಕ್ಕೆ ಬೆಂಕಿ ಹತ್ತಿಸಿಕೊಂಡು 
ಸುಟ್ಟು ಕರಕಲಾದುವು. ಮದುವೆ-ಅದು ಗಂಡು ಹೆಣ್ಣುಗಳ ಕಾಮ 
ತಣಿಸುವ ಹುನ್ನಾರು ಆಗಿತ್ತು ಎನ್ನಿಸಿತು ಕಾಶಿಗೆ. ಎಲ್ಲ ಮದುವೆಗಳ 
ಹಣೆ ಬರಹವೂ ಇಷ್ಟೆ ಏನೋ . ಮೊದ ಮೊದಲು ಪ್ರೀತಿ 


| 


ಪ್ರೇಮವೆಂಬ ಭ್ರಮೆ. ಕಾಮ ತಣಿದ ಮೇಲೆ ಅನಾಸಕ್ತಿ ಮುಂದಿನದು 
ಮನಸ್ಸಿಲ್ಲದ ಹೊಂದಾಣಿಕೆ ಅಷ್ಟೆ ಗಂಡ, ಹೆಂಡ್ತಿ, ಮಕ್ಕಳು, ಸಂಸಾರ 
ಅಂಬೋದೆಲ್ಲ ಬರೀ ಖೊಟ್ಟಿತನದ, ಸೋಗಿನ ಸಂಬಂಧಗಳು 
ಅನ್ನಿಸಿದುವು ಕಾಶಿಗೆ, 

ಕಾಶಿ ತನ್ನ ಕರಿಮಣಿಯ ತಾಳಿ ಕಡಿದುಕೊಟ್ಟು ಗೆಂಟೆಪ್ಪನ 
ಮನೆಯಿಂದೇನೊ ಹೊರಗೆ ಬಂದಳು ಖರೇ. ಆದರೆ ಆ 
ಹಳ್ಳಿಯಿಂದ ಹೊರಗೆ ಹೋಗಲಿಲ್ಲ, ಅಲ್ಲಿಯೇ ಇದ್ದು ಅವನ 
ಮಾರಿಯ ಮೇಲೆ ಒದ್ದಂತೆ ಗರತಿಯಾಗಿ ಬದುಕಿ ತೋರಿಸ 
ಬೇಕನ್ನುವ ಛಲ ತೊಟ್ಟು ಹೊಸ ಬಾಳುವೆಯನ್ನು ಶುರು 
ಮಾಡಿದಳು. 

ದಿನಗಳು ಹುಟ್ಟುತ್ತಿದ್ದುವು ಸಾಯುತ್ತಿದ್ದವು. ಆಕಾಶದಲ್ಲಿ 
ಸೂರ್ಯ ಚಂದ್ರಾಮರು ಪಾಳಿಯ ಪ್ರಕಾರ ಪಹರೆ ಕಾಯುತ್ತಿದ್ದರು, 
ಹುಣ್ಣಿಮೆ ಅಮಾವಾಸ್ಕಗಳು ಕೈ ಕೈ ಹಿಡಿದುಕೊಂಡು ಕಳ್ಳ್ಯಾ ಮುಳ್ಳ್ಯಾ 
ಆಡುತ್ತಿದ್ದುವು. ಆಗಸದ ಕತ್ತಲೆಯ ಕೌದಿಗೆ ಬಾಯಿ ಹಾಕಿ ಚೂ 
ಕೊರೆಯುವ ತಮ್ಮ ಹುನ್ನಾ ರನ್ನು ಚಿಕ್ಕಿಗಳು ಚಾಲೂ ಇಟ್ಟುವು. 
ಮನುಷ್ಯರ ಬದುಕಿನ ಆಗು ಹೋಗುಗಳ ಪರಿವಿಲ್ಲದೆ, ಅವರ 
ನೋವು ನಲಿವುಗಳಿಗೆ ಸೊಪ್ಪು ಹಾಕದೆ. ಅವರ ಹಿಗ್ಗು ಜಗ್ಗುಗಳಿಗೆ 
ಕ್ಯಾರೆ ಅನ್ನದೆ ಸಮಯ ತನ್ನಷ್ಟಕ್ಕೆ ತಾನು, ತನ್ನದೇ ಎಂದಿನ 
ಗತಿಯಲ್ಲಿ ಮುಂದೆ ಸರಿಯುತ್ತಲೇ ಇತ್ತು. 

ಕಾಶಿಗೆ ಈಗ ಯಾವ ಜ೦ಜಾಟವೂ, ಜವಾಬ್ದಾರಿಯೂ 
ಇರಲಿಲ್ಲ. ತನ್ನ ಹೊಟ್ಟೆ ತುಂಬಿಸಿಕೊಳ್ಳುವುದೇನೂ ದೊಡ್ಡ 
ಮಾತಾಗಿರಲಿಲ್ಲ. ಉಳ್ಳವರ ಹೊಲಗಳಲ್ಲಿ ಮಡಿತ, ಸಿಕ್ಕಿದ್ದನ್ನು 
ತನ್ನ ಕೇರಿಯ ಬಡ ಮಂದಿಗೆ' ಹಂಚಿ ತಿನ್ನುವ ಅವಳ ಚಟ 
ಎಲ್ಲರನ್ನೂ ಹತ್ತಿರಕ್ಕೆಳೆಯಿತು. ಬಡ ಬಗ್ಗರ ಬಗ್ಗೆ ಬೇನೆ 
ಬೇಸರಿಕೆಯವರ ಬಗ್ಗೆ ಕೈಲಾಗದ ಮುಪ್ಪಾನ ಮುದುಕರ ಬಗ್ಗೆ 
ಕಾಶಿ ಕಾಳಕೆಯಿ೦ದ ಅವರಿಗೆ ನೆರವಾಗುತ್ತಿದ್ದಳು. ತನ್ನ ಸೇವೆಯಿ೦ದ, 
ಸಹಾಯ, ಪ್ರೀತಿಯಿಂದ. ಕರುಣೆಯಿಂದ ಕಾಶಿ ಜನರಿಗೆ ಹತ್ತಿರ 
ಹತ್ತಿರವಾಗುತ್ತ ನಡೆದು ಮಂದಿಯ ಮನದಲ್ಲಿ ಮನೆ ಮಾಡಿದಳು. 

ವಾರಕ್ಕೊಂದು ದಿನ ಹಳ್ಳಿಯ ಕೆ೦ಚಮ್ಮನ ಗುಡಿಯಲ್ಲಿ ಅಕ್ಕನ 
ಬಳಗ ಸೇರುತ್ತಿತ್ತು. ಗಲ್ಲಿಯ ಹತ್ತಾರು ಹೆ೦ಗಸರು ಕಾಶಿಯನ್ನು 
ಆ ಮಹಿಳಾ ಸಂಘದ ಅದ್ಯಕ್ಷಳನ್ನಾಗಿ ಮಾಡಿದರು. ಭಜನೆಯ 
ಪದಗಳನ್ನು ಹಾಡುವುದು. ಅವರ ಕಾರ್ಯಕ್ರಮಗಳಲ್ಲಿ ಒಂದಾಗಿತ್ತು 
ರಾತ್ರಿ ಶಾಲೆಯಲ್ಲಿ ಅವರೆಲ್ಲ ಎರಡಕ್ಷರ ಕಲಿತಿದ್ದರು. ಎಲ್ಲರಿಗೂ 
ತಮ್ಮ ತಮ್ಮ ಹೆಸರು ಬರೆಯಲು ಬರುತ್ತಿತ್ತು. 

ಇಂಥವೇ ದಿನಗಳಲ್ಲಿ ಸರಕಾರ ಪಂಚಾಯತ ಚುನಾವಣೆ 
` ಘೋಷಿಸಿತು. ಹಳ್ಳಿಗರ ದಿನನಿತ್ಯದ ವಹಿವಾಟಿನಲ್ಲಿ ಚುನಾವಣೆಯ 
ಬಿಸಿ ಹಬ್ಬಿಸಿತು. ಪರಿಶಿಷ್ಟ ವರ್ಗದ ಮಂದಿಗೆ ಮೀಸಲು ಕ್ಷೇತ್ರವಾಗಿ 
ಈ ಹಳ್ಳಿ ಸಾರಲ್ಪಟ್ಟಿತು. 

ಅಕ್ಕನ ಬಳಗದ ಮೀಟ ಂಗಿನಲ್ಲಿ ಎಲ್ಲ ಸದಸ್ಯರೂ ಒಂದು 
ಠರಾವು ಪಾಸು ಮಾಡಿದರು. ಅದು-ಕಾಶಿ ಪಂಚಾಯ್ತಿ ಇಲೆಕ್ಷನ್ನಿಗೆ 
ನಿಲ್ಲಬೇಕು ಎಂದು, ಕಾಶಿಗೆ ಇದು ಸ್ವಲ್ಪವೂ ಇಷ್ಟವಿರಲಿಲ್ಲ. “ಈ 
ಇಲೆಕ್ಷನ್ನು ಪಲೆಕ್ಷನ್ನು ನನ್‌ ಮದಡ ತೆಲಿಗಿ ಹತ್ತಿಂಗಿಲ್ರೆವ್ಹೋ... 
ನನಗ ಈ ರಾಜಕಾರಣದ ತೆಲಿಬಾಲಾ ತಿಳೆಂಗಿಲ್ಲ, ತಾಳಾಬುಡಾ 


ಗೊತ್ತಾಗ೦ಗಿಲ್ಲ. ನನಗಿದೆಲ್ಲಾ ಬ್ಯಾಡ, ನಿಮಗ ಕೈ ಮುಗೀತಿನಿ./ 
.” ಅಂತ ಖುಲ್ಲಮ ಖುಲ್ಲಾ ಹೇಳಿಬಿಟ್ಟಳು, ಆದರು ಎಲ್ಲರೂ 

ವತ್ತಾಯಿಸಿದರು. “ಇನ್ನಾ ಎಂಟು ದಿನಾ ಟೇಮದಾ ಅದಕ್ಕ, 
ನೀನು ಇಚಾರ ಮಾಡು ಮಗಾ...” ಅಂತ ಗೊಲ್ಲರ ಕರಿಸಿದ್ದವ್ವ 
ಹೇಳಿದಾಗ ಸಭೆ ಬರ್ಯಾಸ್ತ ಆಯಿತು. 

ಮರುದಿನವೇ ಕಾಶಿಗೆ ಹಳ್ಳಿಯ ಮಾಲಿಗೌಡರಿಂದ ಬುಲಾವ್‌ 
ಬಂದಿತು. ಬಾಜು ಗುಡಿಸಲಿನ ಗೋಪವ್ವಾಯಿಯನ್ನು ಜೊತೆ 
ಮಾಡಿಕೊಂಡು ಮಾಲಿಗೌಡರ ಮನೆಗೆ ನಡೆದಳು. 

ಗೌಡನ ಪಡಶಾಲೆಯಲ್ಲಿ ಅವನಿಗೆ ಬೇಕಾದ ಉತ್ತಮ ಕುಲದ 
ನಾಲ್ಕೆಂಟು ಮಂದಿ ಕುಂತಿದ್ದರು. ನಡುವೆ ಘಾಸಲೆಟ ಎಣ್ಣೆಯ 
ಬಿಜಲಿ ಉರಿಯುತ್ತಿತ್ತು. 

ಕಾಶಿ ತಲೆಬಾಗಿಲು ದಾಟಿ ರುಳಜಿಯಿ೦ದ ಒಳಗೆ ಬಂದಾಗ 


ಗೌಡ ಕರೆದನು. “ಬಾ.... ಬಾ ಕಾಶೀ ... ಈಕಾಡಿ ಬರ್ರಿ....... 
ಕೂಡ್ರಿ........ 

“ನಮಸ್‌ಕಾರ್ರೀ ಗೋಡಾ...................... ನಮಸ್‌ಗಾರ್ರೀ 
ಎಲ್ಲ್ಹೋರಿಗಿನೂ....” ಎನ್ನುತ್ತಾ ಅವರಿಬ್ಬರೂ ಬಂದು ಪಡಸಾಲೆಯ . 
ಮೆಟ್ಟಿಲು ಮೇಲೆ ಕುಂತರು. 

ಅಲ್ಯಾಕ ಕೂಡ್ತಿರೇ ಕಾಶೀ......... ಗೋರವ್ಹಾ............ 
ಮ್ಯಾಲ ಬರ್ರೆಲಾ........ ಏಲ್ಲೀ......2.4 ಮ್ಯಾಲ ಬಾರೇ ನಿನ್ನವ್ಹನಾ 
ಮುದಕೀ........... ” ಅಂತ ಗೌಡ ಗೊ ಯಿಯನ್ನು ಕರೆದನು. 
“ಇಲ್ಲೇ ಇದ್ದಿ ಬಿಡೋ 'ನನ್‌ ತಂದೀ........ ನಿನ್‌ ಹೊಟ್ಟಿ 


ಥಣ್ಣಗಿದ್ದೀ........ ನಾವು ನಿನ್‌ ಸರಿಸಮಾನ ಕೂಡಬಾರ್ಲೋ 
ನನ್ನಪ್ಪಾ....... ಇಲ್ಲೇ ಛ೦ದದಾ.....ಇದೇ ನಮ್‌ ಜಾಗಾ............. 14 
ಗೋರವ್ವಾಯಿ ನೆಲಕ್ಕೆ ಕೈ ಹಚ್ಚಿ ಸೆಣಮಾಡುತ್ತ ನುಡಿದಳು. 
“ನೋಡಿ ಸಾವ್ಯಾರಾ.... ಈ ಮುದುಕಿ ತೆಲ್ಯಾಗಿಂದ 
ಹಿಂತಾದ್ದೆಲ್ಲಾ, ನಾವು "ಹ್ಯಾಂಗ ತಗಿಬೇಕು ಹೇಳ್ಲೀ. ಈ 
ಮಂದೀಗಿ ಎಷ್ಟು ತಿಳ್ಸಿ ಹೇಳರನೂ ತಿಳೆಂಗಿಲ್ಲಾ ನಿಮಗ? ನಿಮ್ಹೂ 
ಡಿಗ್ರಿ ಭಾಳ ಬಡಾಸ್ತು ಬಿಡ್ರಿ, ಮ್ಯಾಲ ಬಂದು ಕೂಡ್ರೀ.......” 
ಮತ್ತೊಬ್ಬ ದನಿ ಸೇರಿಸಿದನು. ಅವರಿಬ್ಬರೂ ಎದ್ದು ಬಂದು 


ಕ ಜಮಪಾನೆಯ ತುದಿಗೆ ಕುಂಡಿಯಾನಿಸಿದರು. 


ತುಸು ಹೊತ್ತಿನ ನಂತರ ಗೌಡ ಮಾತು ನಡೆಸಿದ. 

“ಕಾಶೀ...ಈ ಪಂಚಾಯಿ ಸ ಎಲೆಕ್ಷನ್ನಕ್ಕ ನಾವೆಲ್ಲಾ ಕೂಡಿ, ನಿನಗ 
ನಿಂದರಸೆ ಸ್ಟೇಕ೦ತ ನಿಸ್ಲಾ ಮಾಡೀವಿ. ಮನ್ಯಾಗ ಹೆಂಗಸ ಸರ್ಲೂ ಇದೇ 
ಮಾತದಾ..... ನಿಮ್ಮ 'ಅಕ್ಕನ ಬಳಗ' ದ ಹೆಂಗಸೆಲ್ಲಾ ಹೇಳದರನೂ 
ನೀ ಒಪ್ಲೊ ೦ಡಿಲ್ಲಂತ ತಿಳೀತು, ಈಗಾ ಕಾಶೀ...... ನೀ 
ಎಲೆಕ್ಟನ್ನಿ/ ಗಿನಿ೦ದರಲೇ ಬೇಕು ನೋಡೂ.... ನಮ್ಮ್‌ ಪಾರ್ಟಿಲಿಂದ 
ಮ ಸ್ರ ನೀನೇ ನಿಂದರಬೇಕು..... “ ನಿಧಾನವಾಗಿ ನಿಶ್ಚಯದ 
ದನಿಯಲ್ಲಿ ಹೇಳಿದನು ಗೌಡ, “ಇದೆಲ್ಲಾ ನನಗ ತಿಳಂಗಿಲ್ರಿ 
ಗೋಡಾ... ಬ್ಯಾಡ್ರೀ...” ಕಾಶಿ ವಿನಯದಿಂದ ಹೇಳಿದಳು. 
“ನಾವಿದ್ದೀವಲ್ಲ ಎಲ್ಲಾ ನೋಡ್ಕೋತಿವೆಂತ... ಇದರಾಗ ತಿಳಿಲಾರ್ದು 
ಏನೂ ಇಲ್ಲ. ಒಮ್ಮಿ ನಿಂತು ಗೆದ್ದು ಬಂದಿ ಅಂದ್ರ ಮುಂದ ಎಲ್ಲಾ 
ನಿನಗೇ ತಿಳೀತದ.......ನೀವೆಲ್ಲಾ "ಅಕ್ಕನ ಬಳಗಾ” ಕಟಗೊಂಡು 
ಭಾಳ ಛಲೋ ಕೆಲ್ಸಾ ಮಾಡ್ಲಕ್ಷತ್ತೀರಿ. ಅದರಾಗಂತೂ ನಿನ್ನ ಹೆಸರ 


ಎಲ್ಲೋರ ಬಾಯಾಗ ಅದಾ ಏನವಾ .... ನಿನಗ ಸಂಸಾರದ 
ಜ೦ಜಾಟಿಲ್ಲ.ಮಕ್ಕಳು ಮರಿ ಅಂತ ಗೋಜಿಲ್ಲ, ಗಂಡನ ತಕರಾರಿಲ್ಲ. 
ನೀನೇ ಪಂಚಾಯ್ತಿ ಮೆಂಬರಾದಿ ಅಂದ್ರ ಇನ್ನಾ ಜಾಸ್ತಿಯಾಗಿ 
ಮಂದೀಗಿ ಛಲೋ ಕೆಲ್ಸಾ ಮಾಡ ಭೌದು, ನಿನ್‌ ಹಿಂದ ಸರಕಾರದ 
ಸೌವಲತ್ತುಗೋಳು ಇರ್ತಾವ. ಫಂಡಿನ ರೊಕ್ಕಾ ರುಪೈ ಇರ್ತದ. 


ಮತ್ತ ನಾವೆಲ್ಲೋರೂ ನಿನ್‌ ಹಿಂದ ಇರ್ತೀವಿ, ನೀ ಹೂಂ ಅಂದ್ರ 


ಸಾಕು. ಉಳದದ್ದೆಲ್ಲಾ ನಾವು ನೋಡ್ಕೋತೀವಿ...” 

“ನನ್‌ ಬಲ್ಲಿ ರೊಕ್ಕಾ ರುಪೈ ಇಲ್ರೀ... ಎಲೆಕ್ಷನ್‌ ಅಂದ್ರ ಭಾಳ 
ರೊಕ್ಕಾ ಬೇಕಾಗ್ತದಂತ...” 

ಹೆಂತಾ ಹುಚ್ಚಿದ್ದೀ ನೀ ಅ೦ತೀನಿ... ನೋಡ್ರೆಪಾ ಕೇಳ್ತಿ ಕಾಶಿ 
ಮಾತ..... ಅದೆಲ್ಲಾ ತೀದಿ.... “ ಗೌಡ ಮಾತಿನ ಸಿಲ್‌ಸಿಲಾ 
ಜಾರಿಯಲ್ಲಿರಿಸಿದ. 

“ಆ ಚಿ೦ತಿ ನಿನಗ ಬ್ಯಾಡ ಕಾಶೀ .. 
ಗೋಡ್ರು ನೋ ತಾರ. ನಿನ್‌ ಮ್ಯಾಲ ಒಂದ್‌ ದಮಡಿ 
ಖರ್ಚುನೂ ಬೀಳಂಗಿಲ್ಲ,” ದೊಡ್ಡಮನಿ "ಗಂಗಣ್ಣ ಹೇಳಿದನು. 
“ನೀ ಸುಮ್ಮನ ಹೂಂ ಅನ್ನು ಕಾಶೀ..... ನಾವಲ್ಲಾ ಖರ್ಚು 
ಮಾಡ್ತೀವಿ. "ಇವನವ್ವನಾ ನ. "ಈ ನಮ್ಮ ಕ್ಷೇತ್ರ "ಮೀಸಲು ಕ್ಷೇತ್ರ' 
ಅಂತ ಮಾಡ್ಕಾರಲ್ಲ. ಈ ಹೊಲಮಾದ್ರು ಬ್ಯಾಡ್ರು ಲಮಾಣೇರ 
ಮಂದ್ಯಾಗ ನಮಗ ಛಲೋ ಕ್ಯಾಂಡೇಟೀ ಸಿಗಂಗಿಲ್ಲ. ಅದರಾಗ 
ನಮ್ಮ ಪರ್ಟಿಲಿಂದ ಹೆಣ್ಣ ಮಕ್ಕಳಿಗೇ ನಿಂದರಸ್ಟೇಕ೦ತ ಹುಕುಂ 


ಆಗ್ಯಾದ. ನಿನಗ ಬಿಟ್ಟಿರ ನಿಮ್ಮಂದ್ಯಾಗ ಬ್ಯಾರ ಯಾರೂ ಶಾಣ್ಯಾ 


ಹೆಂಗಸ್ರು ಇಲ್ಲ ನೋಡು. ಎಲ್ಲಾ ರೀತಿಯಿಲ್ಲದ ನೀನೇ ಲಾಯಕ್ಕಿದ್ದಿ 
ನೋಡು... ನೀ ಹೂಂ ಅನ್ನು..... 

. ಕಾಶಿ ತಲೆಯೆತ್ತಿದಳು. “ಆಗಲಿ ಗೋಡ್ರಾ... ಅದರ ನನಗೇನೂ 
ಇದರಾಗ ತಿಳೆಂಗಿಲಲ್‌ ನೋಡ್ರೀ... ಎಲ್ಲಾನೂ ನೀವೇ ಮಾಡ್ಬೇಕು, 
ಸುಮ್ನ ಹೆಸರ ಆಟೀ ನಂದು ನೋಡ್ರೀ ಎಂದಳು. 

“ಅದರ ಚಿಂತಿ ಬಿಡು ನೀ... ಆಯ್ತಲ್ರಿ ಗೌಡ್ರೇ..... ಕಾಶಿ 


 ನಿಮ್ಮಾತ ಗೆದ್ದಸದ್ದು ಬಿಡ್ರಿ...ಮುಂದಿನ ಬೇಸ್ತಾರ ಛಲೋ ದಿನಾ 


ಅದಾ... ಅಂದೇ ನಾಮಪತ್ರ ಹಾಕ್ತಿಬಿಡ್ತೀ.....” ಐಗೋಳ ಮಲ್ಲಯ್ಯ 


ನಗು ದನಿಯಲ್ಲಿ ನುಡದ. 


ಚಹಾ ಪಾಣಿ ಆಯ್ತು. ಗೋಡ್ತಿಯೂ ಬಂದು ನನ್ನು 


ಮಾತಾಡಿಸಿದಳು. 

ಕಾಶಿ, ಗೋರವ್ವಾಯಿಯರು ಮನೆಗೆ ಬಂದಾಗ ಕೇರಿಯ 
ಹಿರಿಯರು ಅಂಗಳದಲ್ಲಿ ಕುಂತಿದ್ದರು ಸುದ್ದಿ ತಿಳಿದು ಎಲ್ಲರೂ 
ಖುಷಿಪಟ್ಟರು. 

ಹಿಂದೆ ಈಟೆಲ್ಲಾ ಹುನ್ನಾರು ನಡೆದು ಕಾಶಿ ಅಂದು 
ಚುನಾವಣೆಗೆ ಸ್ಪರ್ಧಿಸಿ ನಾಮಪತ್ರ ಸಲ್ಲಿಸಿ ಬ೦ದಳು. ಅಂದೇ 
ಅವಳ ಮಾಜಿ ಗಂಡನೂ ಅವಳ ವಿರುದ್ದ ಪಾರ್ಟಿಯಿಂದ ತನ್ನ 
ನಾಮಪತ್ರ ಸಲ್ಲಿಸಿದ್ದನು. 

ಗೆಂಡೆಪುನ ಹಿಂದೆಯೂ ಹಳ್ಳಿಯ ಕೆಲ ಮುಖಂಡರಿದ್ದರು, 
ಬಡ್ಡಿ'ಸಾವ್ಕಾರ ಚ೦ದ್ರಶೇಟ್ಟಿ, ಪೊಲೀಸ ಪಾಟೀಲ ನಾಗಿ೦ದ್ರಪ್ಪ, 
ಮಟಕಾ ಕಿಂಗ್‌ ಮಾಂತಪ್ಪ, ಅರಕ್‌ ಶಾಪಿನ ಕರೀಮ ಸಾಬಿ 
ಅಂತ ಗಟ್ಟಿ ಅಸಾಮಿಗಳು ಗೆ೦ಡೆಪ್ಪನನ್ನು ಹುರಿದುಂಬಿಸಿ ಅವನಿಗೆ 


. ಅದರದೆಲ್ಲಾ ಖರ್ಚು 


ಮೂಗಿಗೆ ಬರುವವರೆಗೆ ಕುಡಿಸಿ ಚುನಾವಣೆಯ ಕಣಕ್ಕೆ ಇಳಿಸಿದ್ದರು. 
ನಾಮಪತ್ರ ಹಿಂದೆ ತೆಗೆದುಕೊಳ್ಳುವ ಹಿಂದಿನ ದಿನ ಅದು. 


ಕಾಶಿ ಅಂದು ಸಾವ್ಕಾರ ಶಾಣಪ್ಪನ ಮಡ್ಡಿ ಹೊಲಕ್ಕೆ ಕೆಲಸಕ್ಕೆ 


ಹೋಗಿದ್ದಳು,ಕೆಲಸ ಮುಗಿದು ಕೂಲಿ ಅಳೆಸಿಕೊಲ್ಳುವಾಗಲೇ 
ಹೊತ್ತಿನ ಮಾರಿಗೆ ಕೆಂಪುಮೆತ್ತಿತ್ತು ಹೊಲದೊಳಗಿನ ಮುಂದೆಲ್ಲ 
ಹೊರಟು ಹೋಗಿದ್ದರು. ಹೆಂಗಸರು ಯಾರೂ ಅವಳ ಜೋಡಿ 
ಇರಲಿಲ್ಲ. 

ಕಾಶಿ ಕೂಲಿಯ ಗಂಟನ್ನು ತಲೆಯ ಮೇಲಿಟ್ಟುಕೊಂಡು ಹಳ್ಳಿಯ 
ದಾರಿ ಹಿಡಿದು ಹೊರಟಾಗ ಹೊತ್ತು ಮುಳುಗಿ ಆಕಾಶದ ತುಂಬಾ 
ಕುಂಕುಮ ಚೆಲ್ಲಾಡಿತ್ತು ಅದೇ ಆಗ ಚಿಗುರುತ್ತಿರುವ ಬೆಳದಿಂಗಳ 
ಮಸಕು ಬೆಳಕಿನಲ್ಲಿ ಕಾಶಿ ಬಿರಬಿರನೆ ಹೆಜ್ಜೆ ಹಾಕುತ್ತ ಊರ ದಾರಿ 
ಹಿಡಿದಿದ್ದಳು. ದಾರಿಯ ಇಬ್ಬದಿಗೂ ದಟ್ಟವಾಗಿ ಬೆಳೆದು ನಿಂತು 
ಕಿಠ್ರೆನ್ನುವ ಲಕ್ಕಿ ಪೊದೆಗಳು. ಹಳ್ಳಿ ಹತ್ತಿರವಾಗುತ್ತ ಊರ ಮುಂದಿನ 
ಹಣಮಂದೇವರ ಗುಡಿಯ ಕಳಸ ಕಾಣಿಸಿ, ಅವಳು ದಾರಿಯ 
ತಿರುವಿನಲ್ಲಿ ತಿರುಗಿದಾಗಲೇ, ತಟ್ಟನೆ ಹಿಂದಿನಿಂದ “ಕಾಶೀ... 
ಒಂದೀಟು ನಿಂದ್ರೇ....” ಎನ್ನುವ ಗಂಡು ದನಿ ಬಾಜುವಿನ 
ಪೊದೆಯಿಂದ ತೂರಿಬಂದಿತು. “ಯಾರವ್ರೂ?” ಅನ್ನುತ್ತಾ ಅವಳು 
ತಿರುಗುವಷ್ಟರಲ್ಲಿ ಪೊದೆಯಿ೦ದ ಹೊರಬಂದ ಗೆಂಡೆಪ್ಪ ಅವಳ 
ಹತ್ತಿರ ಸರಿದ. 

ಹತ್ತು ವರ್ಷಗಳ ಹಿಂದೆ ತನಗೆ ಗಂಡನಾಗಿದ್ದ ತನ್ನನ್ನಾಳಿದ್ದ 
ಗೆಂಡೆಪ್ಟ್‌ ಈ ದಿನಗಳಲ್ಲಿ ಅವಳಿಗೆ ಏನೂ ಆಗದಿದ್ದರೂ 
ಅಪರಿಜಿತನಂತೂ ಆಗಿರಲಿಲ್ಲ. ಒಂದೇ ಊರು, ಒಂದೇ ಕೇರಿ. 
ಹೊಲ ತೋಟ, ಕೂಲಿ ನಾಲಿ, ಸಂತಿ ಪ್ಯಾಟಿ ಅಂತ 
ತಿರುಗಾಡುವಾಗಲೆಲ್ಲ ಆಗಾಗ ಇಬ್ಬರೂ ಎದುರಾಬದರಾಗುತ್ತಿದ್ದರು. 
ಆದರೆ ಇಬ್ಬರೂ ಬೇರೆ ದಾರಿಗೆ ತಿರುಗಿಕೊಂಡು ಹೋಗುತ್ತಿದ್ದರೇ 
ವಿನಃ ಮಾಕಾ ಡುತ್ತಿರಲಿಲ್ಲ. ದೂರದಿಂದ ಒಬ್ಬರನ್ನೊ! ಬ್ಬರು 
ನೋಡಿದರೂ ಹತ್ತಿರ ಬಂದಾಗ ಕಣ್ಣು ನ ತಪ್ಪಿಸುತ್ತಿದ್ದರು. ಇಬ್ಬರ 


ಎದೆಗಳ ಒಳಗಿನ ಹೃದಯಗಳು ಬರಗಾಲದ ನೆಲದಂತೆ ಒಣಗಿ . 


ಬಿರುಕುಬಿಟ್ಟು ಅಲ್ಲಿಯ ಭಾವನೆಗಳೆಲ್ಲ ಸುಟ್ಟು ಕರಕಾಗಿದ್ದುವು. 
ಹಾಗೆ ನೋಡಿದರೆ ಹಲವು ಹದಿನೆಂಟು ' ಹೆಣ್ಣುಗಳ ರುಜಿ 
ಕಂಡಿದ್ದ ಕಚ್ಚೆ ಹರುಕ ಗೆಂಡೆಪ್ಪನಿಗೆ ಹೆಂಡತಿ ಮತ್ತು ಸೂಳೆಯರ 
ನಡುವಿನ ವ್ಯತ್ಯಾಸೆ ಸೇ ಗೊತ್ತಾಗಿರಲಿಲ್ಲ. ಅಂದೂ ಆಷ್ಟೇ. ಇಂದೂ 
ಅಷ್ಟೇ, ಹತ್ತು ವರ್ಷಗಳಿಂದ ಇಬ್ಬರೂ ಒಬ್ಬರಿಗೊಬ್ಬರು ಬರೀ 
ಕಗ್ಗಲ್ಲುಗಳಾಗಿ ನಿಂತಿದ್ದರು. ಆದರೆ ಈಗ ಎಕದ೦ ಅವನು, ಕತ್ತಲೆಯ 


. ಮಸಕು ಬೆಳಕಿನಲ್ಲಿ, ಯಾರೂ ಇಲ್ಲದ ದಾರಿಯ ತಿರುವಿನಲ್ಲಿ 


ಅವಳ ಹೆಸರು ಹಿಡಿದು ಕರೆದು ತರುಬಿ ನಿಲ್ಲಿಸಿದಾಗ ಕಾಶಿ 


: ಒಳಗೊಳಗೇ ಅಂಜಿದಳಾದರೂ ಗಟ್ಟಿಯಾಗಿ ನಿಂತುಬಿಟ್ಟಳು. 


ಅವನೇ ಮಾತು ಬಾಗಿಸಿದನು. 

“ಕಾಶೀ... ನಾಳಿಗಿ ಎಲೆಕ್ಷನ್‌ದಾಗಿನ ನಿನ್‌ ಹೆಸರ ವಾಪಸ 
ತಗೋಬೇಕು ನೀ. ನನ್ನ ವಿರುದ್ಧ ನಿಂತು ಎಲೆಕ್ಷನ್‌ ಲಡಾಸಲಕ್ಕ 
ಏಟು ಧೈರ್ಯ ನಿನಗ? ನಾ ಹೇಳಿದ್ದಾಂಗ ಕೇಳು, ನಿನ್ನ ಹೆಸರ 
ಹಿ೦ದಕ್ಕ ಗೋವು ನಿನಗೇ ಹಿತ ಅಂತ ತಿಳ್ಕೋ... ಸ 

“ಇದೇ ಹೇಳಾಕ ನೀ ಹಿರಿಗ್‌ ಲಕ್ಕಿ ಪೊದ್ಯಾಗ ಅಡಕ್ಕೊಂಡು 


ಕು೦ಡು ನನ್‌ ದಾರಿ ಕಾಯ್ಲಕ್ಚತ್ರಿದ್ದೇನು? ನಾ ನನ್‌ ಹೆಸರ ವಾಪಸ್‌ 
ತಗೊಳಲ್ಲಂದ್ರ ಏನು ಮಾಡಾ೦ವ ನಿ?” 

ಕಾಶಿ ಧೈರ್ಯ ತಂದುಕೊಂಡು ಕೇಳಿದಳು. ಗೆಂಡೆಪ್ಪನಿಗೆ 
ಸಿದ್ಟೀನಿತು. 
ೇಿದ್ದಾಂಗ ಕೇಳು.... ಅಬ್ಬರಿಸಿದ. 

“ನೀ ಜರುಗಿ ಇ ರಡು ನನ್‌ ಮ್ಯಾಲ ಹುಕುಂ ಮಾಡ್ದಕ್ಕ ೨ನಾ 
ನಿನ್‌ ಮುಂದ ಎಲೆಕ್ಷನ್ನಕ್ಕ ನಿಂತರ ನೀ ಸೋಲ್ತಿ ಅಂತ ra 
ಅಗ್ಕಾದ ಕಾಣಸ್ತದ, ದಿನಗ” 

“ನನಗೇನೂ ಅಂಜಿಕಿ ಇಲ್ಲೇ ನಿನ್ನವ್ನನಾ .... ಮಾಮೂಲ 
ಒಂದ ಹೆಣ್ಣಿಗಿ ಅಂಜಂಗಿಲ್ಲ ನಾ, ನೀ ಬಿಟ್ಟು ನಿಮ್ಮಪ್ಪ ನಿಂತರನೂ 


೬ 
ನಂದೇನೂ ಒಂಕ ಮಾಡಂಗಿಲ್ಲಂತ ತಳ್ಳೋ pe ಸುಮ್ಮನ 
ಜ್ಹತಲಿಂದ ಹೇಳಾದು ಕೇಳು. ಗಂಡಾ ಹೆಣ್ಣಿ ಎದುರಾಬದರಾ 
ನಿ ಎಲೆಕ್ಟನ್ನ ಲಡಾಸ ೨ಕ್ಷತ್ತಾರಂದ್ರ ನಮ್‌ ಕಿಮ್ಮತ್ರೇನು 


ಉಳೀತದ?” 


``ಏನಂದಿ 9 ನಾವೆಲ್ಲಿ ಗಂಡಾ ಹೆಣೆನೋ ಈಗಾ? ಒಂದೇ 


ನನಗೆ ಹೆಣ್ಣಿ ಗಿಣ್ಣಿ ಅಂದ್ರ ಛಲೋ ಆಗಂಗಿಲ್ಲ ನೋಡು, ಆ 

ಸಂಬಂಧ ಕಡ್ಡು ಹಡ್ತೊಸ ಆಯ್ತು. ಸುಮ್ನೆ ದಾರಿ ಬಿಟ್ಟು ದೂರ 

ಸರಿ” ಎಂದವಳೆ ಬಾಜು ಹಾದು ಮುಂದೆ ನಡೆದಳು. 
“ನಿನ್ನವುನ ನಿನಗೆ ಈಟು ಸೊಕ್ಕದಾಯೇನೇ ಭೋಸಡೀ........ 


ನಿನ್‌ ಸೊಕ್ಕದಾಯೇನೇ ಭೋಸಡೀ........ ನಿನ್‌ ಸೊಕ್ಕ 


ಮುರೀಲಿಲ್ಲಂದ ನೋಡು ಯಾ ಮಿಂಡಗಾರನಲಿಂದ ತ 
ಹಿಮ್ಮತ ಬಂದಾದಂತ ನಾನೂ ನೋ ಡಿನಿ.:. ಹಾದರಗಿತ್ತೀ....... 

ಕ ಬೈಯುತ್ತ ಅವಳಿಗೆ ವಿರುದ್ಧ ಹಾದಿಯಲ್ಲಿ ಧಪ ಧಪನೆ 
ನಡೆದು ಹೊದನು 

ಕಾಶಿ ಮಾಲಿಗೌಡರಿಗೆ ಈ ಸುದ್ದಿ ಮುಟ್ಟಿಸಿದಳು 

“ನೀ ಏನೂ ನಿನ್‌ ಹೆಸರ ವಾಪಸ್‌ ತಗೋಬ್ಕಾಡ ಕಾಶೀ... 


ಈ ಎಲೆಕ್ಷನ್ನದಾಗೆ ಅಂವಾ ಸೋಲ್ತಾನಂತ ಖಾತರಿ ಆಗ್ಯಾದ ' 


ಅವೀಗಿ..... ನೀ ಸುಮ್ಮಿರು. ನಾವೆಲ್ಲಾ  ನೋಡ್ಕೊ ್ಯೋತಿವಿ ಸಾ 
ಅಂತ ಹೇಳಿ ಕಳಿಸಿದನು. ಹ 
ಮೊದಲೆ ಹಳ್ಳಿ ಊರದು. ಎಲ್ಲಾ ಹಳ್ಳಿಯೊಳಗಿರುವಂತೆ, 
ಇಲ್ಲಿಯೂ ದೋಪಾಟಿ ರ್ತಿಗಳಿದ್ದುವು. ಪೋಲಿಸ ಗೌಡ ಮತ್ತು ಅವನ 
ಪಟಾಲಂ ಒಂದು ಪಾರ್ಟಿಯಾದರೆ ಇನ್ನೊಂದು ಪಾರ್ಟಿ ಮಾಲಿ 
ಪಾಟೀಲ ಮತ್ತವನ ಮಂದಿಯದು. ಈ ಹಳ್ಳಿ ಮೀಸಲು 
ಕ್ಷೇತ್ರವಾಗಿರದಿದ್ದಲ್ಲಿ ಅವರೇ ಗ್ಯಾರಂಟಿಯಾಗಿ ಎದುರಾವದರಾಗಿ 


ಎಲೆಕ್ಷನ್‌ಗೆ ನಿಂತು ಕುಸ್ತಿಗಿಳಿಯುತ್ತಿದ್ದರು. ಆದರೆ ಈಗ ತಮ್ಮ 


ತಮ್ಮ ಕಡೆಯ ದಲಿತರನ್ನು ನಿಲ್ಲಿಸಿ ಹಲ್ಲು ಮಸೆಯುತ್ತಿದ್ದರು. 
ವಿದ್ಯೆಸ್ವಮತ ಬುದ್ಧಿ, ರೊಕ್ಕ ರುಪ್ಯೆ ಏನೂ ಇಲ್ಲದ ಈ 
ಹೊಲೆಮಾದಿಗ ಹುಂಬ ಮಂದಿಗೆ ಮೇಲ್ಸಾತಿಯ ಈ ದೋಪಾರ್ಟಿ 
ಮಂದಿಯ ಹಿಕ್ಕತ್ತು ಅರ್ಥವಾಗಿರಲಿಲ್ಲ. ಅವರ ಕೈಯಲ್ಲಿಯ 
ದಾಳಗಳಾಗಿ ಈ ಮೂರ್ಹರು ಅವರು ನಡೆಸಿದಂತೆ 
ನಡೆಯತೊಡಗಿದ್ದರು. 

ನಾಮಪತ್ರ ಸಲ್ಲಿಸುವ ಕೊನೆಯ ದಿನಾಂಕ ದಾಟಿತು. ಅವುಗಳ 


ಪರಿಶೀಲನೆಯ ದಿನವೂ ಕಳೆಯಿತು; ಕೊನೆಗೊಂದು ದಿನ 
ತಹಸೀಲ್ದಾರ ಕಚೇರಿಯಲ್ಲಿ ಮೀಟಿ೦ಗೂ ಮುಗಿದು ಮರುದಿನ, 
ಅಂತಿಮಪಟ್ಟಿ ಹೊರಬಿದ್ದಿತು. ಎರಡು ದೊಡ್ಡ ಪಾರ್ಟಗಳ 
ಹುರಿಯಾಳುಗಳಾಗಿ ಗೆಂಡೆಪ್ತ ಕಾಶಿಯರು ಚುನಾವಣೆಯ 
ಕಣಕ್ಕಿಳಿದು ಎದುರಾಬದರಾಗಿ ನಿಂತರು. 

ಎಲೆಕ್ಷನ್‌ ಹತ್ತಿರವಾಗುತ್ತಿತ್ತು. ಪ್ರಚಾರಕ್ಕೆ ಬಿಸಿಯೇರುತ್ತಿತ್ತು. 
ಹೆಂಡ, ಖಂಡ, ಹಣ, ಹೆಣ್ಣುಗಳನ್ನೆಲ್ಲ ಪ್ರಚಾರಕ್ಕೆ 
ಬಳಸಿಕೊಳ್ಳಲಾಗುತ್ತಿತ್ತು. ಪೊಲೀಸ್‌ ಗೌಡರ ಕೈಯಲ್ಲಿದ್ದ ಗೆಂಡೆಪ್ಪ 


. ಹಗಲೂ ರಾತ್ರಿ ಕುಡಿದ ನಿಶೆಯಲ್ಲಿಯೇ ಇರುತ್ತಿದ್ದ. 


ಈ ಕಡೆ ಕಾಶಿಯ ಕಡೆಗಿದ್ದವರು ಮಾಲಿ ಪಾಟೀಲರು. ಹಳ್ಳಿಯ 
ಎಲ್ಲ ಹೆಂಗಸರೂ ಕಾಶಿಯ ಕಡೆಗೆಯೇ ನಿರತರು. ಮನೆ ಮನೆಗೆ 
ನಡೆದು ಹೋಗಿ ಹೆಂಗಸರೆಲ್ಲ ಕಾಶಿಯ ಕಡೆಗೆ ಮ೦ದಿಯನ್ನು 
ಒಲಿಸಿಕೊಳ್ಳತೊಡಗಿದರು. ಎಲ್ಲ ಮ೦ದಿಯ ಬಾಯಲ್ಲಿ ಕಾಶಿಯದೇ 
ಮಾತು, ಅವಳ ಪಾರ್ಟಿಯ ಚಿನ್ನೆಯಾದ "ರೊಟ್ಟಿ' ಯದೇ ಚರ್ಚೆ. 

“ರೊಟ್ಟಿ ಇಲ್ಲಂದ್ರ ಹೊಟ್ಟ ಹ್ಯಾಂಗ ಥುಂಬ್ರದ? ಹೊಟ್ಟಿ. 
ಥುಂಬಲಿಲ್ಲಂದ್ರ ಮನಶ್ಶಾರು ಹ್ಯಾಂಗ. ಜಿಂವದಲಿಂದ ಬದಕಲಕ್ಕ 
ಸಾಧ್ಯ ಆಗ್ತದ? ನಾವೆಲ್ಲಾ 'ಈಟು ದುಡ್ಡಾದು ಈ ಒಂತುತ್ತ 'ರೂಟ್ಲ" 
ಸಲ್ಮಾಕೇ ಅಲ್ಲೇನು? ಹೊಲದಾಗ ಜ್ವಾಳಾ ಬಿತ್ತಿ ಬೆಳ್ಳಾದೆಲ್ಲಾ ಇದೇ 
ಹೊಟ್ಟಿ ಸಲ್ಲ್ಯಾಕೇ, ರೊಟ್ಟಿ ಜಿಂದಾಬಾದ..... ಜಿಂದಾಬಾದ...... 
ಕಾಶಿಬಾಯಿಗೇ ಹೋಟು ಹಾಕ್ರಿ .... ಅಣ್ಣ ತಮ್ಮದೇರೇ..... 
ಅಕ್ಕತಂಗಿದೇರೇ.... ರೊಟ್ಟಗಿ ದೂರ ಮಾಡ ಬ್ಯಾಡ್ರೀ... ಈಗ 
ಧಾಬಾರಾ ವರ್ಸಲಿಂದ ಬರಗಾಲ ಬಂದೂ ಬಂದೂ ನಮಗ 
ರೊಟ್ಟಿ ಕಿಮ್ಮತ್ತ ತಿಳ್ಲಿಕೊಟ್ಟಾದ. ರೊಟ್ಟಿ ಬೇಕು ನಮಗ ರೊಟ್ಟಿ 
ಬೇಕು... ನೋಟ ಬ್ಯಾಡ ರೊಟ್ಟೀನೇ ನಮ್‌ ದೇವರ .... ರೊಟ್ಟಿಗೇ 
ಹೋಟ ಹಾಕ್ರೀ.... ಲ 

ಎನ್ನುತ್ತ ಕಾಶಿಯ ಮಂದಿ ಹಳ್ಳಿಗಳಲ್ಲಿ ಭಾಷಣ ಮಾಡುತ್ತಿದ್ದರು. 
ಕಾಶಿ ಪ್ರತಿಯೊಂದು ಮನೆ, ಗುಡಿಸಲುಗಳಿಗೂ ಹೋಗಿ ಕೈ 
ಮುಗಿಯು ತ್ತಿದ್ದಳು. ಯಪ್ಪಾ. ಯಣ್ಣಾ. ಯವ್ವಾ ಕ ಯಕ್ಕಾ 

ಆಯೀ ಮುತ ಸ್ಯಾ ಅಂತ ಕರೆದು ಎಲ್ಲೋರಿಗೂ ತಲಿಬಾಗಿ, 
ಮನಕರಗುವಂತೆ ಓಟು ಕೇಳುತ್ತಿದ್ದಳು. ಸೆರಗು ಚಾಚಿ ಓಟಿನ 
ಬಿಕ್ಷೆ ಬೇಡುತ್ತಿದ್ದಳು. ಕಾಶಿಯಲ್ಲಿ ದರ್ಪವಿರಲಿಲ್ಲ. ಸೊಕ್ಕಿರಲಿಲ್ಲ. 
ವಿನಯವೇ ಕಾಶಿಯ ಅಸ್ಪವಾಗಿತ್ತು ಹೆಣ್ಣು ಸಹಜ ಕೋಮಲತೆಯೇ 
ಅವಳ ಆಕರ್ಷಣೆಯಾಗಿತ್ತು. ಹಳ್ಳಿ ಮಂದಿ ಹಂತ, ಹಂತವಾಗಿ 
ಅವಳ ಕಡೆಗೆ ಸರಿಯಲರಂಭೀಸಿದರು. 

ಎಲೆಕ್ಷನ್ನಿಗೆ ಬರೀ ಮೂರು ದಿನ ಉಳಿದಿತ್ತು. ಅಂದು ರಾತ್ರಿ 
ಪೊಲೀಸ ಗೋಡನ ತೋಟದಲ್ಲಿ ಅವರ ಪಾರ್ಟಿಯು ಮಂದಿಯ 
ನಿತ್ಯದ ಸಭೆ ಸೇರಿತ್ತು. ಹೆಂಡ ಖಂಡಗಳು ಸರಬರಾಜು ಆದುವು. 
ಎಲ್ಲರಿಗೂ ನಿಶೆಯೇರುತ್ತಿತ್ತು ತಲೆಗೊಂದೊಂದು ಮಾತುಗಳು 
ಹುಟ್ಟ ಹಾರಾಡು ್ರಿದ್ದುವು. 

“ಶಿ ಕಡೀಗೇ ಹಳ್ಳಿಮಂದೆಲ್ಲಾ ಸರೀಲಕ್ಷತ್ತಾ _ದಪೋ 
ಗೋಡಾ... ಆಕಿ ಏನು ಮಾಟಾ ಮಡ್ಕಾಳೋ ಏನೋ... “ಎಲ್ಲೋರ 
ತ ಕುಕ ಕಾಶಿ ಕಾಶಿ ಅ೦ತ ಅಕಿನ ಹೆಸರೇ ಕೇಳಿ ಜು ಬತ ದ, 

ಲ್ಹೋರೂ ರೊಟ್ಟಿ ರೊಟ್ಟಿ ಅಂತ ಬಡ ಬಡಸಲಕ್ಷತ್ತಾ 


“ಎಲ್ಲೋರೂ ದುಡ್ಕಾದು ರೊಟ್ಟ ಸಲ್ಯಾಕೇ, ರೊಟ್ಟಿ ತಕ 
ಬದುಕು, ಇಲ್ಲಂದ್ರ ಸಾವು... 
ಭಾಷಣಬಿಗೀತಾರಲ್ಲ....” 

“ಆಟೀ ಅಲ್ಲೋ ತಮ್ಮಾ... ಆ ಅಕ್ಕನ ಬಳಗದ ಟೋಳಿ 


ಹೆಂಗಸ್ರು, ರೊಟ್ಟಿ ಮ್ಯಾಲ, ಕಾಶಿ ಮ್ಯಾಲ ಹಾಡಾನೇ ಕಟ್ಟಿ 


ಹಾಢ್ಲಕತ್ತಾರಲ್ಲೋ..... ಜತಿಗಿ ತಬಲಾ ಪೇಟಿ, ಚಳ್ಳಾಮ ಬ್ಯಾರೆ 
ಭಾರಸ್ತಾರ.... “ಈ ರೊಟ್ಟಿ ಆದಾ ಭಾಳ ಮಸ ಚುಕ್ತ . ಕಾಶಿ 
ಗಲ್ಲಾಗೋಳು ಅವಾ ಭಾಳ ಮಸ್ತ್‌ ಮಸ್ತ್‌ ..... 

ಏರಿದ ನಿಶೆಯ ಹುಮ್ಮಸ್ತಿನಲ್ಲಿ `ವಾಯಿಕೋಡಿ ಸೋಮ್ಮಯಾ 
ದನಿ ತೆಗೆದು ಹಾಡತೊಡಗಿದಾಗ ಐಗೋಳ ಮುರುಗಯ್ಯ ಫಕ್ಕಂತ 
ಅವನ ನೆತ್ತಿಗೊಂದು: ಗುದ್ದಿ ದಬಾಯಿಸಿದ. 

“ಸಾಕು ಸುವಿ ಮ್ಕರೆಲೆ ಸೂಳ್ಯಾಮಗನೇ.....ಸಿನೀಮಾದ ಧಾಟಿ 
ತಗ್ದು ಹಾಡ್ತಾನ ಮಗಾ... ನಿನ್ನೋಟಕ್ಕ ನೀವೇ ಹೀರೋ ಆಗಿನೆಂತ 
ತಿಳ್ಕೊಂಡೆನ್ನೇ ಸೋಮ್ಯಾ?” ಎಲ್ಲರೂ ಗೊಳ್ಳೆಂದು ನಕ್ಕರು. “ಏ 
ಗೆಂಡಪ್ಪಾ.. . ಆ ನಿನ್‌ ಕಾಶಿಗಿ ಮೆಣಸಲಕ್ಕ ಆಗಾಣಿಲ್ಲೇನೋ 
ನಿನ್‌ ಕೈ ಲಿಂದಾ? ಹೆಂತಾ ಗಂಡಸೇ ನೀನೋ? ಆ 
EN ಯೀ ಭಾಳಾಗ್ಯಾದ. ಕಾಶಿ ಏನರೆ 
ಎಲೆಕ್ಷನ್‌ದೊಳಗ ಗೆದ್ದಳಂದ್ರ ಮಗನೇ... ಆ ಮಾಲಿಪಾಟೀಲನ 
ಮೂಗ ಮ್ಯಾಲಾಗ್ತದ....? 

“ಹೋಯಿಂದೋ ಮುತ್ತ ... ನಿನ್ನಂತಾ ಹೇಡಿಗಿ ಬೆನ್ನಿಗಿ 
ಹಾಯ್ಕೊಂಡು ನಮ್ಮ ಗೋ ಡನೆ; ಘುನಿಗ ಷಃ ಯ್ಯೋಳ್ಳಾದಾಗ್ರದೋ 
ಏನೋ...... ನನ ವ್ವನಾ ನಿ ನೀ ಸೋತರೆ ಸೋಲು ಮಗನೇ .... 
": ಅದರ ಆ ನಿನ್‌ ಸೋಡಚೀಟಿ ತಗೊಂಡ ಹಣ್ತೆ ಕಾಶಿ ಮಾತರ 
ಗೆದಿಬಾರ್ದು ನೋಡೂ... 

ಹಜಾಮರ ರಾಣ್ಯಾ ಮೀಸೆ ತೀಡಿಕೊಂಡು ಹೇಳಿದ. 

“ಇದು ನಮ್‌ ಇಜ್ಞತ್ತಿನ ಸವಾಲದಾನೋ ಗೆಂಡ್ಯಾ....” 

ಗೌಡ ತಾನೆ ಕುಡದುಳಿದಿದ್ದ ವಿಲಾಯತಿ ಸೆರೆಯ ಗಿಲಾಸನ್ನು 
ಗಂಡ್ಕಾನ ಕೈಗೆ ಕೊಟ್ಟು ಹೇಳಿದ. ಗೆ೦ಡ್ಯಾ ಗಟ ಗಟನೆ ಅದನ್ನು 
ದೇ ಎ ತೀ ಧನದ ಕುಡಿದು medio ತಟ್ಟನೆ 
ಗೋಡನ ಕಾಲು ಹಿಡಿದುಕೊಂಡ 

“ಯಪ್ಪಾ ಗೋಡಾ... ನೀವು ಹೇಳದ್ದಾಂಗ ಮಾಡಾಂವ ನಾನು, 

ನೀವು ಹೇಳ್ಲೀ... ಆ ರಂಡಿಗಿ ಹ್ಯಾಂಗ ಸೋಲಸ್ಬೇಕಂತ ಹೇಳ್ರೀ... 

ಹಾಂಗ ಮಾಡಲಿಲ್ಲಂದ್ರ ನಾ ನಮ್ಮನ ಬೀಜಕ್ಕೇ "ಹುಟ್ಟಿಲ್ಲ... ಹೇಳ್ತೀ 
ಗೋಡಾ...” 

ಗೆಣಡೆಪ್ಪ ನಿಶೆಯಲ್ಲಿ ಗಟ್ಟಿಯಾಗಿ ಪಟ್ಟು ಹಿಡಿದು ಕೇಳಿದಾಗ 
ಗೋಡ ಬೆನ್ನು ಚಪ್ಪರಿಸಿದ. “ಇದೆಲ್ಲಾ ಮುಗೀ ಲಿ ಆಮ್ಯಾಲ 
ಹೇಳ್ತೀನೆಂತ... ಮ ಹೇಳಿದ್ದಾಂಗ ಮಾಡ್ಬೇಕಾ ಮತ್ತ... ನಾ ಹೇಳಿನ್ನಂತ 
ಯಾರ ಮುಂದಾದ್ರೂ ಬಾಯಿಬಿಟ್ಟ ಅಂದ್ರ, ನಿನ _ವನಾ ಗೆಂಡ್ಯಾ.. 
ನಿನ್‌ ನಾಲಿಗಿ ಕಡ್ಡಿ ಹಾಕ್ತೀನಿ, “ ಅಂತಲೂ ಎಚ್ಚರಿಸಿದ. 

ಹಳ್ಳಿಯ ನೆತ್ತಿಯ ಮೇಲೆ ನೆತ್ತರು ಚೆಲ್ಲಾ ಡಿದಂತೆ ಬೆಳಗಾಯಿತು, 
ಗಿಡ ಗಂಟಿಗಳ ಕುತ್ತಿಗೆಗಪ್ಪಿಕೊಂಡು ಕುಂತಿದ್ದ ಹಕ್ಕಿಪಕ್ಕಿಗಳೆಲ್ಲ 
ಹ: ಬೆಂಕಿ ಹತ್ತಿದಂತೆ ಲಬೋ ಲಬೋ ಎಂದು ಹೊಯ್ಯೊಳ್ಳುತ್ತ 

ಕಾಸದ ಕಡೆಗೆ ಹರ ಹೋದುವು. 


9. 


ಜ್‌ ಅಕಿಕಡಿ ಮಂದಿ . 


`` ಹೊಲಗೇರಿಯ ಕಾಶಿಯ ಗುಡಿಸಲ ಬಾಗಿಲು ತೆರೆದು ನಿಂತಿತ್ತು 
ಹೊತ್ತಿಗೆ ಬೆದೆ ಹತ್ತಿದಂತೆ ಬಿಸಿಲು ಏರಿದರೂ ಕಾಶಿ 
ಹೊರಬರದಿದ್ದನ್ನು ಕಂಡು ದುರ್ಗವ್ನನ ಗುಡಿಯ ಪೂಜಾರಿ ಲಕ್ಕ್ಯಾ 
ಅವಳ ಗುಡಿಸಲೊಳಗೆ ಹೋದವನು ಗಕ್ಕನೆ ನಿಂತುಬಿಟ್ಟ. 
ಅ೦ಗಾತ ಮಲಗಿದ್ದ ಕಾಶಿಯ ಕಣ್ಣು ್ಹ ಗುಡ್ಡೆಗಳು ಮೇಲಕ್ಕೆ 
ಏರಿದ್ದವು. ಅವಳ ಕುಪ ಪ್ರಸ ಹರಿದಿತ್ತು. ಸೀರೆ ! ಬಿಚ್ಚತ್ತು. ಹೊಟ್ಟೆಯಿಂದ 
ಹೊರಬಂದ ಕರುಳುಗಳು ಮುದ್ದೆಯಾಗಿ ಬಿದ್ದಿದ್ದುವು" ತೊಡೆ 
ಸಂದಿಯಿಂದ ರಕ್ತ ಎರಡೂ ಕಾಲುಗಳ ನಡುವೆ ಹರಿದು ನಿಂತು, 
ಹೆಪ್ಪುಗಟ್ಟಿತ್ತು ಅವಳ ಮೇಲೆ ಮೊದಲು ಅತ್ಯಾಚಾರ ನಡೆಸಿ, ನಂತರ 
ಹೊಟ್ಟಿಗೆ ಚೂರಿಹಾಕಿ ಕರುಳುಗಳನ್ನು ಹರಿದು ಕೊಂದದ್ದು 
ನೋಡುವರಿಗೆಲ್ಲ ತಟ್ಟನೆ ತಿಳಿಯುತ್ತಿತ್ತು. 
ಲಕ್ಕಾ ಲಬೊ ಲಬೋ ಅಂತ ಜೊಬ್ಜೆ ಹಾಕುತ್ತ ಚೀರುತ್ತಾ 
ಹೊರಗೋಡಿ ಬಂದನು. ಹಾಂ ಹಾಂ ಅನ್ರುಃ ವುದರಲ್ಲಿ ಮಂದಿ 
ಜಮಾಯಿಸಿದರು. ಹಳ್ಳಿಯ ದೋ ಪಾರ್ಟಿಯ ಮಂದಿ ಬಂದು 
ನಿಂತರು. ಒಂದು ಪಾರ್ಟಿಯ ಮಾಲಿ ಪಾಟೀಲ ಮೊದಲಾದವರೆಲ್ಲ 
ಜೋಲುಮಾರಿ ಹಾಕಿಕೊಂಡು ಕಣ್ಣೀರು ಮಿಡಿದರೆ ಇನ್ನೊಂದು 
ಪಾರ್ಟಿಯ ಪೋಲಿಸ ಗೋಡ ಮತ್ತಿತರರು ಮೂಗಿನಲ್ಲಿಯೇ 
ನಕ್ಕು ಮೀಸೆ ಸವರಿಕೊಂಡರು. ತಮ್ಮ ತಮ್ಮ ಪಾರ್ಟಿಗಳ ಜೋರಿನ 
ಮೇಲಿ ಚುನಾವಣೆಯ ಕಣಕ್ಕಿಳಿದಿದ್ದ. ಹೊಲಗೇರಿಯ ಹೆಣ್ಣು ಕಾಶಿ, 
ಹೆಣವಾಗಿ ರಕ್ತದ ಮಡುವಿನಲ್ಲಿ ಬಿದ್ದಿದ್ದರೆ ಅದೇ ಕೇರಿಯ "ಗಂಡು 


: ಗೆಂಡೆಪ್ಪ ಅವಳ ಹೊಟ್ಟೆಗೆ ಚೂರಿ ಹಾಕಿ ಖೂನ್‌ ಮಾಡಿ 


ಪರಾರಿಯಾಗಿದ್ದ. 

“ಎಂದಿಗಾದ್ರೂ ನಮ್ಮಂದೀದು ಇದೇ ಗತಿ ಆಗ್ರದೋ ಯಣ್ಣಾ... 
ಕೋಳಿಗೋಳಿಗಿ ಸಿಂದಿ "ಕುಡಿ  ಕಚ್ಚಾಡ್ಗಕ್ಕೆ ಬಿಟ ತಂಗ ಉಳ್ಳಾ ಗಿನ 
ದೋಪಾರ್ಟಿ ಮಂದಿ, ಈ 'ನಮ್ಮಂದೀಗಿ ಎಲೆಕ್ಷನ್ನಿಗ ಬಿಡ್ತಾರ. 
ಆಯ್ತು, ಕಚ್ಚಾ ಡಿ ಸಾಯದು ಇವೇ, ಸಾಯೋ ಸ ಮಜಾ 
ತಗೊರಿಡು ಮೋಜ ಮಾಡಾದು ಮಾತ್ರೆ ಮ್ಯಾಲಿನ ಅದೋ ಪಾರ್ಟಿ 
ಮಂದಿನೇ .... ಈ ನಮ್‌ ಹೊಂಬ ಮಂ ಬುದ್ದಿ 
ಬರ್ತಾದೋ ಏನೋ...” ಮಾದರ ಮರೆವ್ನಾಯಿ ತನ್ನ ಷ್ಟಕ್ಕೇ ತಾನೇ 
ಸಣ್ಣ “ದನಿಯಲ್ಲಿ ಒಟ ಒಟ ಗುಟುತ್ತ ತ್ತ ಅಳುತ್ತದ್ದದ್ದು ಆ ಗದ್ದಲದಲ್ಲಿ 
ಮಂದಿಗೆ ಕೇಳಿಸ ಲಿಲ್ಲ. ಹ ತ್ರಿರದಲ್ಲಿಯೇ ನಿಂತಿದ್ದ ಅವಳ ಮಗ 
ಕೇಳಿಸಿಕಂಡು ಅವಳ ರಟ್ಟೆ ಹಿಡಿದೆಳೆದುಕೊಂಡು. 

“ಸುಮ್ಮನ ಮನ್ಯಾಗ ಬೀಳಾದು ಬಿಟ್ಟು ಇಲ್ಲ್ಯಾಕೆ ಬಂದೀದೇ 
ನಿನ್ನವ್ಹನಾ... ಮೊದಲೆ ನಿನಗ ಅರುಮರು ಹಿಡದದ, ಏನೆರೆ 
ಒದರ್ಕಡಿ ನಮ್‌ ಕುತಗಿಗಿ ತಂದಿಟ್ಟಿಯೇ ಮುದಕೀ.... ನಡಿ ಒಳಗ... 
ಎನ್ನುತ್ತ ಜಬರದಸ್ಮಿಯಿ೦ದ ಅವಳನ್ನೆ ಸಳೆದುಕೊಂಡೊಯ್ದ. 

ಪೋಲೀಸ ಜೀಪುಗಳು ಬರುವ ಸಪ್ಪಳ ಹತ್ತಿರವಾದಂತೆಲ್ಲ 
ಮಂದಿ ಮೆಲ್ಲಗೆ ಅಲ್ಲಿಂದ ದೂರ ಸರಿಯ ತೊಡಗಿದರು. 


- “ಕ್ಯಾದಿಗಿ ಬನದಾಗ ಕತೆಯಾಗಿ ನಿಂತವರು” 
ಸಂಕಲನದಿಂದ ಆಯ್ದುದ್ದು 


ಬೆಳ್ಳಿ ಹಬ್ಬದ ಸಂಭ್ರಮದಲ್ಲಿ ಜನವಾದಿ 


ಪಶ್ಚಿಮ ರಾಷ್ಟ್ರಗಳಿಂದ ವಾ ಹಾಸ ನಸ 
ಸಮಸ್ಯೆಗಳೆಂದರೆ ಪುರುಷ ನಿರ್ಮಿತ” ವೆಂಬ ಅಭಿಪ್ರಾಯ 
ಎದ್ದ 70ರ ದಶಕದ ಸಂದರ್ಭ, ಅದಕ್ಕೆ ವ್ಯತಿರಿಕ್ತವಾಗಿ 
ಭಾರತದ ಮಹಿಳಾ ಚಳುವಳಿಯ ಮುಂಚೂಣಿಯಲ್ಲಿದ್ದು 
ಎಡ ಚಿಂತನೆಯ ನೆಲೆಯಲ್ಲಿ ವಿಶಾಲ ತಳ ಹದಿಯ ಮಹಿಳಾ 
ಸಂಘಟನೆಯನ್ನು ಕಟ್ಟಿ ಬೆಳೆಸುವ ನಿಟ್ಟಿನಲ್ಲಿ ಕೆಲಸ ಮಾಡುತ್ತ, 
ಬಹಳ ಸ್ಪಷ್ಟವಾಗಿ ಮಹಿಳಾ ಶೋಷಣೆಗೂ ಮತ್ತು ಸಾಮಾಜಿಕ, 
ಆರ್ಥಿಕ ರಚನೆಗಳಿಗೂ ನೇರ ಸಂಬಂಧವಿದೆ ಎಂಬುದನ್ನು 
ಪ್ರತಿಪಾದಿಸುತ್ತ ಹುಟ್ಟಿ ಬಂದ ಜನವಾದಿಗೀಗ 25 ತುಂಬಿದೆ. 

ಸಾಮ್ರಾಜ್ಯಶಾಹಿ ವಿರುದ್ಧದ ಹೋರಾಟದ ಸ್ವಾತಂತ್ರ 
ಸಂಗ್ರಾಮದ ಸಂದರ್ಭದಲ್ಲಿಯೆ ತನ್ನ ಚಟುವಟಿಕೆಗಳನ್ನು 
ಪ್ರಾರಂಭಿಸಿದ್ದ ಹಲವಾರು ರಾಜ್ಯ ಮಟ್ಟದ ಸಂಘಟನೆಗಳು 
ಸೇರಿ ಒಂದು ವಿಶಾಲ ವೇದಿಕೆಯಾಗಿ ಜನವಾದಿಯಾಗಿ 
ನಾಮಾಂಕಿತಗೊಂಡಿದ್ದು 1981ರ ಮಾರ್ಚ್‌ 12 ರಂದು. 

ತನ್ನ ಬೆಳ್ಳಿ ಹಬ್ಬವನ್ನಾಚರಿಸುವ ಸಂದರ್ಭದಲ್ಲಿ ಜನವಾದಿ 
ನಡೆಸಿದ. ಹಲವಾರು ಚಟುವಟಿಕೆಗಳು ದಾಖಲೆಗೆ ಅರ್ಹ 
ವಾದುವುಗಳೇ. ದೇಶದಾದ್ಯಂತ ಕಳೆದ 25 ವರ್ಷಗಳಲ್ಲಿ 
ನಡೆಸಿದ ಧೀರೋದಾತ್ತ ಹೋರಾಟಗಳು, ಸಾಧನೆಗಳು. 
ವೇದನೆಗಳು ಗಳಿಸಿದ "ಅನುಭವಗಳು ಇವೆಲ್ಲವೂ ಒಟ್ಟು 
ಮಹಿಳಾ ಚಳುವಳಿಗೆ ಮಾದರಿಗಳನ್ನು ನಿರ್ಮಿಸುವಲ್ಲಿ 
ಒಂದಿಷ್ಟು ಕೊಡುಗೆ ನೀಡಿದೆ. 
ಮಹಿಳೆಯರ ಸರ್ವಾಂಗೀಣ ಅಭಿವ ೈದ್ಧಿಯ ಸ ಸಾಧನೆಗೆ 
ವಿವಿಧ ನೆಲೆಗಳಲ್ಲಿ ಕೆಲಸ ಮಾಡುತ್ತ ಬಂದ ಸಂಘಟನೆ 
ಎಲ್ಲ ಸ್ತರದ ಮಹಿಳೆಯರೊಂದಿಗೆ. ಒಡನಾಟ ಸ್ನೇಹ, 
ಸಂಬಂಧ ಬೆಸೆಯ ಬಯಸಿ ಸಾಂಸ್ಕೃತಿಕ ಲೋಕದತ್ತ ep 
ಇಣುಕಿ ಹಾಕಿತು. ಈವರೆಗೆ ಮಹಿಳೆಯರ ಸಮಸ್ಯೆಗಳ 
ಕುರಿತು ಸ್ಪತಃ ಬೀದಿನಾಟಕ, ಸಭೆ, ಭಾಷಣಗಳನ್ನಾಡಿದ 
ಜನವಾದಿ ಬೆಳ್ಳಿ ಹಬ್ಬದ ಸಮಾರೋಪದಲ್ಲಿ ಪ್ರಯತ್ನಿಸಿದ್ದು 
ರಂಗಭೂಮಿ” ಮತ್ತು ಚಿತ್ರ ಜಗತ್ತುಗಳ ಪ್ರವೇಶಕ್ಕೆ. 
ಸಂಘಟನೆಯ ಈ ಹೆಜ್ಜೆಗಳಿಗೆ ಬಲ ಕೊಟ್ಟದ್ದು ಕರ್ನಾಟಕ 
ನಾಟಕ ಅಕಾಡೆಮಿ ಮತ್ತು ರಾಜ್ಯ ಯುವ ಜನ ಸೇವೆ- 
ಮತ್ತು ಕ್ರೀಡಾ ಇಲಾಖೆ. 

ಮಹಿಳಾ ರಂಗ ಕರ್ಮಿಗಳಿಗೆ ಒಂದು ವಿಶೇಷ ಅವಕಾಶ 
ಸೃಷ್ಟಿಸುವ ನಿಟ್ಟಿನಲ್ಲಿ ನಾಟಕ ಅಕಾಡೆಮಿ ಒಂದು ವಿಶೇಷ 
ಪ್ರಯತ್ನವನ್ನು ಈ ಹಿ೦ದೆಯೇ ನಡೆಸಿತ್ತು. ಅದೆಂದರೆ 
ಕುಮಾರವ್ಯಾಸ ಭಾರತದ ಪಾತ್ರಗಳನ್ನಾ ನ್ನಾಧರಿಸಿ ನಾಟಕ 
ರಚಿಸುವ: ಮತ್ತು ಅದನ್ನು ಮಹಿಳೆಯರೇ. ರಂಗ ಪ್ರಸ್ತುತ 
ಮಾಡಬೇಕೆನ್ನುವ ಪ್ರಯತ್ನ, ಈ ಪ್ರಯೋಗ ರಂಗಾರ್ಪಣೆ 
ಯಾಗಿದ್ದು ವಿಶ್ವರಂಗ ಭೂ ದಿನಾಚರಣೆಯಂದು, ಆಗಲೇ 
ಜನವಾದಿಯ ಬಳ್ಳಿ ಹಬ್ಬದ ಸಮಾರೋಪ ಕೂಡ ಸಜ್ಜಾಗಿದ್ದು 
ಒಂದು ವಿಶೇಷ ' 


ಸಾಮಾನ್ಯವಾಗಿ ಮಹಾಭಾರತ, ರಾಮಾಯಣಗಳ 
ಚಿತ್ರಣಗಳೆಂದರೆ ಅದೇ ಸವಕಲು ನೀತಿಗಳು. ಪತಿ ಭಕ್ತಿ 
ಪರಾಯಣೆಯರು, ವಿಧಿಯನ್ನು ಹಳಿದುಕೊಂಡು ಇಹಕ್ಕಿಂತ 
ಪರದತ್ತಲೇ ದೃಷ್ಟಿ ನೆಟ್ಟವರು. ಗಂಡನ ಹಿತದಿಂದಾಚೆ 
ತನ್ನ ದೆನ್ನುವುದೇನೂ ಇಲ್ಲವೆಂದುಕೊಂಡು ಬದುಕಿರುವುದೇ 
ಶಾ ಸ್ತೀ ಗುಣಗಳೆಂದು ವರ್ಣಿಸುವ ಚಿತ್ರಣಗಳು. 
ಆದರೆ ಇಶ್ರೆ ಅದಕ್ಕೆ ಬದಲಾಗಿ ಐವರು ಗಂಡಂದಿರಿಗೆ 
ಹೆಂಡತಿಯಾದ ದೌಸದಿಯ ಆತ್ಮಾಭಿಮಾನದ ಮಾತುಗಳು, 
ಲೋಕರೂಢಿಯನ್ನು ಪ್ರಶ್ನಿಸುವ "ಪುರುಷ ಸಿಂಹಗಳೆಂದು 


ಕರೆಸಿಕೊಂಡೂ ಕುರಿಗಳಂತೆ ಬದುಕುವ ಐವರು ಗಂಡಸರ 


ಪೌರುಷ ಕ್ಕೆ ಸವಾಲೆಸೆಯುವ ಮೂಲಕ ಭಾರತದ ಕಥೆಗೆ 
ಹೊಸ ಚಿಂತನೆ ನೀಡಿದ ಎಸ್‌.ಮಂಗಳಾರ “ಧರೆಯೊಳಗಿನ 
ರಾಜಕಾರಣ” ಒಂದು ವಿಶಿಷ್ಟ ಅನುಭವವನ್ನೇ ನೀಡಿತು. 
ಲೋಕಕ್ಕೆ ಪಾಂಡವರ “ತಾಯಿ'ಯಾಗಿ ಪರಿಚಿತಳಾದ ಕುಂತಿ 
ಇಲ್ಲಿ ದ್ರೌಪದಿಯ ನೋವಿಗೆ ಮತ್ತೊಬ್ಬ ಹೆಣ್ಣಾಗಿ ದ್ವನಿಸುವ 
ಕ್ಷಣಗಳೂ ನುಸುಳುತ್ತವೆ. ಪುರುಷ ಪ್ರಧಾನ ವ್ಯವಸ್ಥೆಯಲ್ಲಿ 
ಹಲವಾರು ಬಾರಿ ಅದರಿಂದಲೇ ಪ್ರಭಾವಿತರಾಗಿ, 
ಅವರಂತೆಯೇ ಮಹಿಳೆಯರೂ ಯೋಚಿಸುವ ಸಂದರ್ಭಗಳ 
ಬಗ್ಗೆ ಕುಂತಿ ಮಾತನಾಡುತ್ತಾಳೆ. ಸ್ಥಾಪಿತ ಮೌಲ್ಯಗಳನ್ನು 
ಗಟ್ಟಿಗೊಳಿಸುವ ನಿಟ್ಟಿನಲ್ಲಿ ವಿದ್ಯುನ್ಮಾನ ಮಾಧ್ಯಮಗಳು 
ತಲ್ಲೇನವಾಗಿರುವಾಗ, ಅದೇ ಕಥೆಯನ್ನು ಬಳಸಿಯೇ 
ಮಹಿಳಾ ಪರ ನಿಲುವುಗಳನ್ನು ಸಾಕ್ಷೀಕರಿಸಬಹುದೆನ್ನುವ 
ಮಂಗಳಾರ ಪ್ರಯತ್ನ ಮತ್ತು ತಾಸು "ಗುರು' ವಲ್ಲದಿದ್ದರೂ, 
ಶಿಷ್ಯನಿಂದ ಗುರು ಇಷ್ಟ ಕೇಳಿದ ದ್ರೋಣ. "ಹೇಗೆ ಪ 
“ಶಿಷ್ಟ” ಸಮಾಜ ಉಳ್ಳವರ ಪರವಾಗಿಯೇ ನಿಲ್ಲುತ್ತದೆ 
ಎಂಬುದು ದ್ರೋಣ ತನ್ನ ಶಿಷ್ಯನಾದ ರಾಜಕುಮಾರ 
ಅರ್ಜುನನಿಗಾಗಿ ಕೆಳವರ್ಗದ, ಶ್ರಮಜೀವಿ, ಬೇಡರ ಕುಲದ 
ಏಕಲವ್ಯನ ತೋರು ಬೆರಳುಗಳನ್ನೇ ೇ ಗುರುಕಾಣಿಕೆ ಕೇಳುತ್ತಾನೆ. 
ಇದುವಳೆಗೆ ನಾವು ಕೇಳಿದ್ದು ತನ್ನ ಕಲ್ಪನೆಯು 
ಗುರುದರ್ಶನವಾಯಿತೆಂದು ಆನಂದ ಕಂದರನಾದ. 
ಏಕಲವ್ಯ ಭಕ್ತಿ ಪರವಶವಾಗಿ ಗುರುಕಾಣಿಕೆ ನೀಡುತ್ತಾನೆ 
ಅಷ್ಟೆ ಆದರೆ ಜಯಶ್ರೀ ಕಂಬಾರರ ಕಥೆ-ಏಕಲವ್ಯನ ತಾಯಿ 
ಕಾಡಿನ ಹೆಣ್ಣು ನಾಡಿನ “ಶಿಕ್ಷಿತ” ವರ್ಗದ ದ್ರೋಣನನ್ನು 
ಬಂದು ಪ್ರಶ್ನಿಸುವ ' ದಿಟ್ಟತನವನ್ನು ನಮ್ಮ ಮುಂದಿಡುತ್ತದೆ. 
ಬದುಕೇ 'ಬೇಟೆಯಾಗಿರುವ ತಮ್ಮ ಕುಲದ ಬದುಕನ್ನೇ 
ಬೇಟೆಯಾಡಿದ ಶಿಷ್ಯ ಸ ಸಮಾಜದ ಕೃತ್ಯ ಕ ಧಿಕ್ಕಾರ ಹೇಳಿಸುತ್ತದೆ. 
ಇದರ ರಂಗ ಪ್ರಸ್ತುತಿ ಪ್ರತಿಭಾ "ರಾಘವೇಂದ್ರ ನಾಟಕ 
ಯಣ. ಉಷಾ ಕಟ್ಟೆ ಮನೆಯವರ ರಂಗರೂಪ “ಚಕ್ರವ್ಯೂಹ'ದ 
ರಂಗ ಪ್ರಸ್ತುತಿ ದಾಕ್ಷಾಯಿಣಿ ಭಟ್‌. ತ್ಕಾರವರ ಕುತಂತ್ರ 
ಕೃಷ್ಣನ ತಂತ್ರಕ್ಕೆ ಬಲಿಯಾದ ಅಭಿಮನ್ಯು. ಅವನ ಸಾವಿನ 
ಸಂದರ್ಭದಲ್ಲಿ ಕೇವಲ ಅವನ ಸಾವಿಗೆ ದುಃಖಿಸದೇ 
ಯುದ್ಧದಲ್ಲಿ ಮಡಿದ ಎಲ್ಲರ ಸೋದರಿಯಾಗಿ, ತಾಯಿಯಾಗಿ 


ಹ 


118% 


ee 


ದುಃಖಿಸುತ್ತೇನೆ ಎನ್ನುವ ಯುದದ ನೋವಿನ ಕುರಿತ 
ಮಾತುಗಳು ಈ ಎಲ್ಲವೂ ಜನವಾದಿಯ ಕನಸುಗಳಿಗೆ ಈ 
ಗೆಳತಿಯರು ಬರೆದ ಚಿತ್ರಗಳು. 
ನಾಟಕೋತ್ಸವದ ಉದ್ಭಾಟನಾ ಸಮಾರಂಜದ 
ಸಂದರ್ಭದಲ್ಲಿ ಜನಪರ ಕಾಳಜಿಗಳು ಜನವಾದಿಯಂತಹ 
ಸಂಘಟನೆಗಳಿಗೆ ಮಾತ್ರ ಸೀಮಿತವಾಗದೇ ಎಲ್ಲ ಜನ 
ಸಮುದಾಯಗಳಿಗೂ ವಿಸ್ತರಿಸಬೇಕು. ಯಾವುದೇ ಕಲೆ 
ಕ್ರಿಯಾಶೀಲವಾದರೆ ಅದು ಜನಪರವಾಗುತ್ತದೆ ಎಂದ ಕನ್ನಡ- 
ಸಂಸ್ಕೃತಿ ಇಲಾಖೆಯ ಕಾರ್ಯದರ್ಶಿ ಐ.ಎ೦.ವಿಠ್ಠಲ 
ಮೂರ್ತಿಯವರ ಮಾತುಗಳು, ಸ್ತ್ರೀ ವಾದ ಅನೇಕ ಕವಲು 
ಗಳನ್ನು ಕಂಡಿದೆ, ಮಹಿಳೆಯರಿಗೆ ಎಲ್ಲ ಅರ್ಹತೆ ಗಳಿದ್ದರೂ 
ನ್ಯಾಯಯುತವಾಗಿ ಸಿಗಬೇಕಾದ ಅವಕಾಶಗಳು ಸಿಗುತ್ತಿಲ್ಲ 
ಎಂಬುದನ್ನು ಹೇಳುತ್ತ, ಮ್ಯಾಕ್ಷಿಂಗಾರ್ಕಿಯಂತಹ ಮಹಾನ್‌ 
ನಾಟಕಕಾರರು ರಚಿಸಿದ ಮೇರು ಕೃತಿ “ತಾಯಿ”ಯಂತಹ 
ನಾಟಕಗಳ ಮೂಲಕ ವಿಶ್ವ ರಂಗ ಭೂಮಿಯ ಕುರಿತು 
ಮಾತನಾಡಿದ ಸುರೇಶ್‌ ಆನಗಳ್ಳಿ, -ಮಹಿಳೆಯರು ಸ್ವಭಾವತಃ 
ಮಹಾನ್‌ ಕಲಾವಿದೆಯರು ಅವರ ಕೈಗೆ ತುಂಡು ಅರಿವೆ 
ಸಿಕ್ಕರೆ ಸುಂದರ. ಉಡುಪು ತಯಾರಿಸುತ್ತಾರೆ, ದಾರ ಸಿಕ್ಕರೆ 
ಕುಶಲ ಕಸೂತಿ ನೇಯುತ್ತಾರೆ, ಇಡಿ ಸಮಾಜವನ್ನೇ ಪುನರ್‌ 
ಸೃಷ್ಠಿ ಮಾಡುವ ಮಹಾನ್‌ ಸಂಘಟಕರೆ ಮಹಿಳೆ ಎಂದ 
ಕಾಳಿಂದಿ ದೇಶಪಾಂಡೆಯವರು ಈ ಎಲ್ಲರ ಮಾತುಗಳು 
ಈ ನಾಟಕಗಳಿಗೆ ಮುನ್ನುಡಿ ಬರೆಥಂತಿದ್ದವು. 
ಬೆಳ್ಳಿ ಹಬ್ಬವನ್ನಾಚರಿಸುವ ಮಾತು ಬ೦ದಾಗ ಜನವಾದಿ 
ಯೋಚಿಸಿದ್ದು... ಸದಾ ಹೋರಾಟದ ನೆಲೆಯಲ್ಲಿ ಸಾಗುವ 
ಜನವಾದಿ ಸಾಂಸ್ಥತಿಕವಾಗಿ ಕೂಡ ಹೊಸ ಹೆಜ್ಜೆಗಳನ್ನು 
ಹಾಕಬೇಕೆಂದು. ಜುಲೈ 2006ರಲ್ಲಿ ನಡೆದ ರಾಜ್ಯ "ಮಟ್ಟದ. 
5 ದಿನಗಳ ಕಲಾಶಿಬಿರ, ನವೆಂಬರ್‌ 2006 ಸ ರಾಜ್ಯ 
ವ್ಯಾಪೀ ಕಲಾಜಾತಾ ಈ ಎರಡು ಪ್ರಯತ್ನಗಳಿಗೆ ಸಿಕ 
ಪೋತ್ಸಾಹ ಕೊಟ್ಟ ಸ್ಫೂರ್ತಿ ಈ 3 ದಿನಗಳ ನಾಟಕೋತ್ಸವ 
ಮತ್ತದರ ಜೊತೆಯಲ್ಲೆಯೇ ನಡೆದ 3 ದಿನಗಳ ಚಲನ 
ಚಿತ್ರೋತ್ಸವ ಈ ಸಂದರ್ಭದಲ್ಲಿಯೇ ನಡೆಸಿದ ಮತ್ತೊಂದು 
ಸಾಹಸ ರಾಜ್ಯ ಮಟ್ಟದ ಛಾಯಾಚಿತ್ರ ಸ್ಪರ್ಧೆ ಮತ್ತು 
ಪ್ರದರ್ಶನ. ಮಹಿಳೆ ಮತ್ತು ಹಿಂಸೆ, ಮಹಿಳೆ ಮತ್ತು ಹಸಿವು 
ಎಂಬ ಶಿರ್ಷಿಕೆಯಡಿ ನಡೆಸಿದ ಈ ಪ್ರಯತ್ನಕ್ಕೆ ಸಿಕ್ಕ ಪ್ರತಿಕ್ರಿಯೆ 
ಉತ್ತಮವಾಗಿತ್ತು. ಪ್ರತಿನಿತ್ಯ ಜನವಾದಿಯ ಸಹಾಯವನ್ನರಸಿ 
ಬರುವ ದೌರ್ಜನ್ಯದ ಪ್ರಕರಣಗಳು, ಅಲ್ಲ ಕಣ್ಣಿಗೆ ಕಾಣುವ, 
ಕಾಣದ ಆದರೆ ಅನುಭವಕ್ಕಷ್ಟೇ ದಕ್ಕುವ ಹಿಂಸೆಗಳು, ಮಹಿಳೆ 
ಸಮಾಜದ ಅವಶ್ಯಕತೆಗೆ ಕೊಡುಗೆ ನೀಡುವ ಹೆಣ್ಣಾಗಿ. 
ಹೀಗೆ ಹೆಣ್ಣಿನ ವಿವಿಧ ಮುಖಗಳನ್ನು ಸೆರೆಹಿಡಿಯುವ 
ಆಲೋಚನೆಗೆ ರೂಪ ಕೊಟ್ಟಿದ್ದು ನೂರಾರು ಕ್ಯಾಮರಾಗಳು. 
ಈ ಕೂರ ವ್ಯವಸ್ಥೆ ಹೆಣ್ಣಿಗೆ ಕಟ್ಟುವ ವಿಧವೆಯ. ಪಟ್ಟ, ಬಿಳಿ 
ಸೀರೆಯ ಸೆರಗು ತಲೆಯ ಮೇಲೆ ಹೊದ್ದು, ಆರ್‌ 
ಮುಖಿಯಾಗಿ ಕುಳಿತ ಹೆಣ್ಣು, ಅವಳೆದುರು. - ಬಾಡಿ 
ಬಸವಳಿದು ನೇತು ಬಿದ್ದ ಮಲ್ಲಿಗೆಯ ಮಾಲೆ, ರಾಶಿ ಕಸ 


' ಮಹಿಳೆಂರುರಲ್ಲದೇ ಇಡೀ ಸವರಾಜವೇ ಅದಕ್ಕೆ. 


ತುಂಬಿರುವ ತಿಪ್ಪೆಯ ಮೇಲೆ ತನ್ನ ಹಸುಗೂಸನ್ನು ತೊಡೆಯ 
ಮೇಲೊರಿಸಿ ಕುಳಿತುಕೊ೦ಡು ಏನಾದರೂ ಸಿಕ್ಕೀತೇ ಎಂದು 
ಹುಡುಕಾಟ ನಡೆಸಿ ಬದುಕ ಬಯಸುವ ಮಹಿಳೆ.. ಹೀಗೆ 


ಮಹಿಳೆಯ ಬದುಕಿನ ವಿವಿಧ ಮುಖಗಳನ್ನು ತೆರೆದಿಟ್ಟ 


ಛಾಯಾ ಚಿತ್ರಗಳು ರಾಶಿ ರಾಶಿ ಬಂದು ಸೇರಿದವು. ಅಷ್ಟೇ 
ಅಲ್ಲ ಬ೦ದವುಗಳನ್ನು ಆಯ್ದು ಬಹುಮಾನ ನಿಡಲು ಕರೆದಾಗ 


ಆ ಎಲ್ಲ ಛಾಯಾ ಚಿತ್ರಗ್ರಾಹಕರೂ ದೂರದ ಊರುಗಳಿಂದ ' 


ಬಂದಿದ್ದಂತೂ ಅತ್ಯಂತ ಆತ್ಮಿಯ ಗಳಿಗೆ. 

ಸಮಾಜದ ಮೇಲ್ವರ್ಗದ ಮಹಿಳೆಯರು..... ಎನಿಸಿ 
ಕೊಂಡವರು ನೆಲದ ಮಾತುಗಳಿಗೆ ಕಿವುಡರು ಎನ್ನುವ 
ಅಭಿಪ್ರಾಯ ಎಲ್ಲರ ಸಂದರ್ಭದೆಲ್ಲಿಯೂ ಸತ್ಯವಲ್ಲ 
ವೆಂಬುದನ್ನು ಸಾಕ್ಷೀಕರಿಸುವ ಮತ್ತು ಎಡ ಚಿ೦ತನೆಯ 
ಕುಲುಮೆಯಲ್ಲಿ ಗಟ್ಟಿಯಾದ ಜೀವಗಳು ಹುಟ್ಟಿದ್ದು ಯಾವ 
ಕುಟುಂಬದಲ್ಲಿಯಾದರೂ ಅವರ ಐಡೆಂಟಿಟಿ ಉಳಿದು 
ಕೊಳ್ಳುವುದು ದುಡಿಯುವ ವರ್ಗದ ಜೊತೆಯಲ್ಲಿ 
ಎಂಬುದನ್ನು ಪೈ ಷ್ಟೀಕರಿಸುವ, ಸ್ಟಾತಂತ್ರ ಸಂಗ್ರಾಮದ ಕುರಿತು 
ಬಂದ ಸಾವಿರಾರು ಪುಟಗಳ ಚರಿ ತ್ರೆಗಳಲ್ಲಿ ಹೆಸರೂ ಕೇಳಿಸದ. 
ಆದರೆ ಸ್ವಾತಂತ್ರ ಸಂಗ್ರಾಮಕ್ಕೆ, ದೇಶದ ಮಹಿಳಾ ಚಳುವಳಿಗೆ 
ಹೊಸ ಭಾಷ್ಯ ಬರೆದ ಅಡ್ಡಗೋಡೆಗಳನ್ನೊಡೆದು ಮುನ್ನಡೆದ... 
ಹನ್ನೆರಡು ಮಹಿಳೆಯರ ಕತೆಗಳು ಈ ಸಂದರ್ಭದಲ್ಲಿ 
ಬಿಡುಗಡೆಯಾಗಿದ್ದು ಅತ್ಯಂತ ಸಂಭ್ರಮದ ಸಂದರ್ಭ. 

ಛಾಯಾಚಿತ್ರ, ಜಲನಚಿತ್ರ ಪ್ರದರ್ಶನಗಳನ್ನು ಉದ್ಭಾಟಸು 
ವಾಗ ಛಾಯಾಚಿತ್ರಗ್ರಾಹಕರಿಗೆ ಬಹುಮಾನ “ನೀಡುವಾಗ, 
ಚಿತ್ರ ಪ್ರದರ್ಶನಕ್ಕೆ ಸಜ್ಜುಗೊಳಿಸಲು ದುಡಿದಾಗ.. 
ಮಾತನಾಡಿದ ಗಿರೀಶ್‌ ಕಾಸರವಳ್ಳಿ, ನಟಿ ತಾರಾ, ಚಿಂತಕಿ 
ಡಾ।ವಿಜಯಾ, ಡಾ॥ ಎನ್‌ ಗಾಯತ್ರಿ, ಬಿ.ಸುರೇಶ್‌, 
ಪಿ.ಶೇಷಾದ್ರಿ, ಕೆ.ಎಸ್‌.ರಾಜಾರಾಂ, ಸಗ್ಗೆರೆ ರಾಮಸ್ವಾಮಿ, 
ಎಂ.ಎಸ್‌.ಹೆಬ್ಬಾರ್‌ ಇವರೆಲ್ಲರ ಆಶಯಗಳು ಜನವಾದಿಯ 
ಆಶಯಗಳೇ ಆಗಿದ್ದವು. 

ಇದೇ ಸಂದರ್ಭದಲ್ಲಿ ಯುವ ಜನರ ಮೇಲೆ ಮಾಧ್ಯಮ 
ಗಳ ಪ್ರಭಾವ ಮತ್ತು ಮಹಿಳೆಯರ ಮೇಲೆ ಪರಿಣಾಮ 
ಕುರಿತು ವಿಚಾರ ಸಂಕಿರಣ ನಡೆಯಿತು. ವಿಷಯ ಮಂಡಿತರ 
ಮತ್ತು ಪ್ರತಿಕ್ರಿಯೆ ನಿಡಿದವರ ಎಲ್ಲರ ಆತಂಕ ಮಾಧ್ಯಮಗಳು, 
ಜಾಹಿರಾತುಗಳು ಸೃಷ್ಟ ಮಾಡುತ್ತಿರುವ ಭೀಕರತೆ. ಕೇವಲ 


ಬಲಿಯಾಗುತ್ತಿರುವುದು. 
ಒಟ್ಟಿನಲ್ಲಿ 25 ವರ್ಷಗಳ ಸಾಧನೆಗಳನ್ನು ದಾಖಲಿಸುತ್ತ, 


ಕ್ರಮಿಸಬೇಕಾದ ದೀರ್ಫಮಾರ್ಗವನ್ನು ಸೃಷ್ಟಿಗೊಳಿಸಿಕೊಳ್ಳುತ್ತ 


ಮುನ್ನಡೆಯ ಬಯಸುವ ಜನವಾದಿಗೆ ಇವೆಲ್ಲವೂ, ಈ 
ಎಲ್ಲರೂ ಒಂದಲ್ಲ ಒಂದು ರೀತಿಯಲ್ಲಿ ಪ್ರೇರೇಪಕರು, ಹಿತ 
ಚಿಂತಕರು, ಹೆಜ್ಜೆಗೆ ಹೆಜ್ಜೆ ಜೋಡಿಸುವ, ಗೆಜ್ಜೆಗೆ ನಾದ 
ನೀಡುವ ಸಂಗಾತಿಗಳು 


- ಕೆ.ಎಸ್‌.ವಿಮಲ 


A 


ಮೈತ್ರಿ ಸರ್ಕಾರದ ಸಾಧನೆಗಳು 


ರಾಜ್ಯದ ಸರ್ವತೋಮುಖ ಪ್ರಗತಿಗೆ ಪಣತೊಟ್ಟು ಫೆಬ್ರವರಿ 3, 2006 ರಂದು 
ಶ್ರೀ ಹೆಚ್‌.ಡಿ. ಕುಮಾರಸ್ವಾಮಿಯವರ ನೇತೃತ್ವದಲ್ಲಿ ಆಡಳಿತದ ಚುಕ್ಕಾಣಿ ಹಿಡಿದ ಮೈತ್ರಿಕೂಟ 
ಸರ್ಕಾರದ ಗ್ರಾಮೀಣ ಮತ್ತು ನಗರ ಪ್ರದೇಶಗಳ ಅಭಿವೃದ್ಧಿಗೆ ಸಮಾನ ಆದ್ಯತೆ ನೀಡಿದೆ. ಕಳೆದ 
ಒಂದು ವರ್ಷದ ಅವಧಿಯಲ್ಲಿ ಈ ದಿಕ್ಕಿನಲ್ಲಿ ಹಲವು ಯೋಜನೆಗಳನ್ನು ಅನುಷ್ಠಾನಗೊಳಿಸಿದೆ. 
ಹಗಲು-ಇರುಳು ಎನ್ನದೆ, ಹಳ್ಳಿ- “ಹಳ್ಳಿಗೆ ಭೇಟಿ ನೀಡಿ ಅಲ್ಲಿಯೇ ವಾಸ್ತವ್ಯ ಜೂಡಿ; ಹಳ್ಳಿಗರ ಮನದಾಳಕ್ಕೆ 
ಇಳಿದು ಅವರ ಜಂಬ ಕೊರತೆಗಳಿಗೆ ಸಂದಿಸು ತ್ತಿರುವುದು ಜನತೆಯಲ್ಲಿ ಹೊಸ ಭರವಸೆ ಮೂಡಿಸಿದೆ. 
ಮೈತ್ರಿಕೂಟ ಸರ್ಕಾರದ ಪರಿಶ್ರಮದ ಫಲವಾಗಿ ಕರ್ನಾಟಕ ಇಂದು ದೇಶದ ಹಲವಾರು ರಂಗಗಳಲ್ಲಿ 
ಪ್ರಥಮ ಸ್ಥಾನದಲ್ಲಿದೆ. 
ಬೆಂಗಳೂರು ಸಮಗ್ರ ಅಭಿವೃದ್ಧಿಗೆ ನೀಲನಕ್ಷೆ | 
ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರಿ - ಮೈಸೂರು ರಸ್ತೆ ಹಾಗೂ ಮಾಗಡಿ ರಸ್ತೆ ನಡುವೆ 92 ಕೋಟ 
ರೂ. ವೆಚ್ಚದಲ್ಲಿ ಹೊರ ಹನನ ರಸ್ತೆ ಕೆಲಸ. 
% 2007 ರ ಜೂನ್‌ ವೇಳೆಗೆ. ಮಾಗಡಿ ರಸ್ತೆ-ಕಾರ್ಡ್‌ ರಸ್ತೆ ನಡುವೆ ಅಂಡರ್‌ಪಾಸ್‌. 
*.. ಆರ್ಥಿಕ ದುರ್ಬಲ ವರ್ಗಗಳಿಗಾಗಿ ತಲಾ 3 ಲಕ್ಷ ಮೊತ್ತದ 2 ಲಕ್ಷ ಮನೆ ವಿತರಿಸುವ ಮಿತ 
ಬಜೆಟ್‌ ವಸತಿ ಕಾರ್ಯಕ್ರಮ. ; 
ಬೃಹತ್‌ ಬೆಂಗಳೂರು ಮಹಾನಗರ ಪಾಲಿಕೆ: 20 ತಿಂಗಳಲ್ಲಿ ಪೂರ್ಣಗೊಳಿಸಲು ಉದ್ದೇಶಿಸಿರುವ 
1800' ಕೋಟಿ ರೂ. ವೆಚ್ಚದ 30 ಕಿ.ಮೀ. ಒಳವರ್ತುಲ ರಸ್ತೆ ಮತ್ತು 33 ಅ೦ಡರ್‌ಪಾಸ್‌ಗಳು. 
೫ 131 ಕೋಟಿ ರೂ. ವೆಚ್ಚದಲ್ಲಿ 6 ಅಂಡರ್‌ಪಾಸ್‌ ನಿರ್ಮಿಸಲು ಉದ್ದೇಶ. 
x 155 ಕಿ.ಮೀ. ಉದ್ದದ “0 ಒಳರಸೆಗಳ. ಅಭಿವೃದ್ಧಿ. 
ಬೆಂಗಳೂರು ನೀರು ಸರಬರಾಜು ಹಾಗೂ ಒಳಚರಂಡಿ ಮಂಡಳಿ: ಕಾವೇರಿ ನಾಲ್ಕನೇ ಹಂತದ 2ನೇ 
ಘಟ್ಟದ ಯೋಜನೆ ಒಂದು ವರ್ಷ ಮೊದಲೇ ಪೂರ್ಣಗೊಳಿಸುವ ಗುರಿ. 
೫ ಹೆಚ್ಚುವರಿಯಾಗಿ 500 ಎಂಎಲ್‌ಡಿ ನೀರು ಬೆಂಗಳೂರಿಗೆ. 
೫ ಸಮರೋಪಾದಿಯಲ್ಲಿ ಮ್ಯಾನ್‌ಹೋ ಲ್‌ಗಳ ಸ್ವಚ್ಛತಾ ಕಾರ್ಯಕ್ರಮ. 
ಬೆಂಗಳೂರು ಮಹಾನಗರ ಸಾರಿಗೆ ಸ ಸಂಸ್ಥೆ ಬೆಂಗಳೂರು ಮಹಾನಗರದಲ್ಲಿ ಬಸ್‌ಗಳು ಸಂಚರಿಸುತ್ತಿರುವ 
ನಿಖರ ಮಾಹಿತಿ ಒದಗಿಸುವ ಗಿಡ್‌ ವ್ಯವಸ್ಥೆ ಪರಿಣಾಮಕಾರಿ ಅಳವಡಿಕೆ. 
೫ ಒಂದು ಸಾವಿರ ಓಲ್ವೋ' ಬಸ್‌ಗಳು, 737 ಯುರೋ-3 ಬಸ್‌ಗಳು. 
ಬೆಂಗಳೂರು ಮೆಟ್ರೋ ರೈಲು "ನಿಗಮ: ಕಂಠೀರವ ಕ್ರೀಡಾಂಗಣ ಹಾಗೂ ಬೈಯಪ್ಪನಹಳ್ಳಿ ಯವರೆಗೆ 
7ಕಿ.ಮೀ. ಉದ್ದದ 138 ರ ರೂ. ವೆಚ್ಚದ ನಮ್ಮ ಮೆಟ್ರೊ ಕಾಮಾಕ್‌ ಚಾಲನೆ. 
ಬೆಂಗಳೂರು ಮಹಾನಗರಾಭಿವೃದ್ಧಿ ಪ್ರಾಧಿಕಾರ: ಸಕಲ-ಸವಲತ್ತು ಒಳಗೊ೦ಡ ದುಡಿಯುವ ವರ್ಗಕ್ಕೆ 
ಅನುಕೂಲಕರವಾದ, ಜೀವನ ನಿರ್ವಹಣೆಗೆ ಸಹಕಾರಿಯಾದ ಉಪನಗರಗಳ ನಿರ್ಮಾಣ. 
* 180 ಕಿ.ಮೀ. ವೇಗದಲ್ಲಿ ಸಂಚರಿಸಲು ಅನುಕೂಲವಾದ ಬೆಂಗಳೂರು ಮಹಾನಗರ ರಿಂಗ್‌ 
ರಸ್ತೆ, 2ನೇ ಹಂತದಲ್ಲಿ ' ವಿಮಾನ ನಿಲ್ದಾಣ ಎಕ್ಸ್‌ಪ್ರೆಸ್‌ ಹೆದ್ದಾರಿಯಿಂದ ರಾಷ್ಟ್ರೀಯ ಹೆದ್ದಾರಿ 
267 ಕೆ ಸಂಪರ್ಕಿಸುವ ರಸ್ತೆ ಕಾಮಗಾರಿ. 


ಹೊಮೈೆ ವ್ಯಾರಾವಾಲ 


ಹೊಮ್ಯೈ ವ್ಯಾರಾವಾಲ ಅವರಿಗೆ ಈಗ ತೊಂಬತ್ತು 
ವರ್ಷ ವಯಸ್ಸು ಭಾರತದ ಪ್ರಪಥಮ ಮಹಿಳಾ ಪೊ ಟೋ 
ಪತ್ರಿಕೋದ್ಯಮಿ ಅವರು. ನನ್ನ ವೃತ್ತಿಬಾಂದ'ವರು, 
ಗುಜರಾತಿನಲ್ಲಿರುವ ಅವರಿಂದ ಕೆಲ ವು ತಿ ರಗಳುಗಳ ಹಿಂದೆ 
ನನಗೊಂದು ಕಾಗದ ಬಂತು. ಬೊಂಬಾಯಿ, ದೆಹಲಿ ಮತ್ತು 
ಪಿಲಾನಿಗಳಲ್ಲಿ ಇದ್ದ ಅವರು 1982ರಿಂದ ವಡೋದರ 
(ಬರೊ ೇೀಡ)ದ ಹೊರ ಬಾಗದ ಒಂದು ಸಾಮಾನ್ಯವಾದ 
ಅಪಾರ್ಟ್‌ ಮೆಂಟಿನಲ್ಲಿದ್ದಾರೆ. 

ಹೊಸ ಅವಕಾಶಗಳನ್ನು ಹುಡುಕಿಕೊಂಡು 1957ರಲ್ಲಿ 
ನಾನು ದೆಹಲಿಗೆ ಹೋದಾಗ ಅಲ್ಲಿ ನನಗೆ ಅವರ 
ಪರಿಚಯವಾಯಿತು. 44 ಟಾ ವಯಸ್ಸಿನ ಆಕೆಯ ನಡೆ 
ನುಡಿ ನನಗೆ ತುಂಬಾ ಇಷ್ಟವಾದವು. ಪಾದರಸದಂತೆ 
ಚುರುಕಾಗಿ ಓಡಾಡುತಿ ie ವ ಗಂಭೀರ ಸ್ಪಭಾವದರಾಗಿದ್ದು 
ಒಳ್ಳೆಯ ಹ ಕನ್ನ ವನ್ಯುದಲನ್ನು ಮೈಗೂಡಿಸಿಕೊಂಡಿದ್ದರು. ಆ 
ವೇಳೆಗಾಗಲೆ ತ ಸ್ವಾತಂತ್ರ್ಯ ಚಳುವಳಿಯಲ್ಲಿ ಭಾಗವಹಿಸಿದ್ದ 
ಎಲ್ಲ ನಾಯಕರ ಪರಿಜಿಯವೂ ಆಕೆಗಿತ್ತು ಅಷ್ಟೇ ಅಲ್ಲ. 
ಅವರೆಲ್ಲರ ಛಾಯಚಿತ್ರಗಳನ್ನೂ ಆಕೆ ತೆಗೆದಿದ್ದರು. 

“ನಿಮ್ಮ ಆರೋಗ್ಯ ಹೇಗಿದೆ? ಹೇಗೆ ಸಮಯಾ 
ಕಳೆಯುತ್ತಿದ್ದೀರಿ?” ಎಂದೆಲ್ಲ ಕೇಳಿ ಪ್ಲಾನು ಬರೆದಿದ್ದ ಕಾಗದಕ್ಕೆ 
ಆಕೆ ಉತ್ತರ ಬರೆದಿದ್ದರು: “ಕಳೆಯುವುದಕ್ಕೆ ಕಾಲ ಎಲ್ಲಿದೆ? 
ಮನೆ ಕೆಲಸವೇ ಬೇಕಾಷ್ಟಿರುತ್ತದೆ. ತೋಟಗಾರಿಕೆ, ಮರಗೆಲಸ 
ಮುಂತಾದ ಎಷ್ಟೋ “ಹವ್ಯಾಸಗಳು ಬೇರೆ ಇವೆಯಲ್ಲ” 
ಅವರಿಗೆ ಪರಿಚಯವಾಗಿದ್ದ ಹುಡುಗಿಯೊಬ್ಬಳು ಕೇಳಿದಳಂತೆ: 
“ಈ ವಯಸ್ಸಿನಲ್ಲಿ ಇಷ್ಟು ಆರೋಗ್ಯವಾಗಿದ್ದು, ಇ ಇಷ್ಟು ಕೆಲಸ 
ವರಾಡುತ್ತೀರಲ್ಲ- ಅದು ಹೇಗೆ? ವ್ಯಾಂತಾವ 
ಮಾಡುತ್ತಿರೇನು?” “ಹೌದು” ಎಂದರಂತೆ ಇವರು ಫಂ 
ನನಗೆ ಚೆಳಗಾಗುವುದೇ ಪೊರಕೆಯ ಜೊತೆ,” 

“ಜೀವನದ ವಿಷಯದಲ್ಲಿ ಗೊಣಗುವಂಥದೇ ಏನೂ 
ಇಲ್ಲ” ಎಂದರು ಆಕೆ “ಒಳ್ಳೆ ಆರೋಗ್ಯ ಇತ್ತು ವೃತ್ತಿಯೂ 


೪ 


ತೃಪ್ತಿ ನೀಡಿದೆ. ತುಂಬಾ ಪ್ರೀತಿಸು ತ್ತಿದ್ದ ಗಂಡ, ಸೊಗಸಾದ 
ಮಗ. ಇಲ್ಲಿ ನಡೆಯುತ್ತಿರುವ ಭಯಂಕರ ಘಟನೆಗಳನ್ನು 
ನೋಡೋ ದಕ್ಕೆ ಈಗ ಅವರು ಇಲ್ಲಿಲ್ಲ ಮಾನವ ಮಾನವನ 
ವಿಷಯದಲ್ಲಿ” ಎಷು. ಅಮಾನವಿಯವಾಗಿ ನಡೆದುಕೊಳ್ಳು 
ತ್ತಿದ್ದಾನೆ ! ದಂಗೆ, “ಲೂಟಿ, ಬೆಂಕಿ, ಕೊಲೆ - ಇವನ್ನೆಲ್ಲಾ 
ಸೊಡಿ ನನ್ನ ಕಣ್ಣಿಂದ ರಕ್ತ ಸುರಿಯುತ್ತಿದೆ. ಹಿಂದೆ ಸುಖವಾಗಿ 
ಬದುಕಿದೆವಲ್ಲ, ಅದೇ ನಮ್ಮ ಪುಣ್ಯ.” ಗುಜರಾತಿನ ಗೋಧಾದ 
ಕೊಲೆಗಳನ್ನು ಅನಂತರದ ಅಡೆತಡೆಯಿಲ್ಲ ಲದ ಹಿಂಸಾಕೃತ್ಯ 
ಗಳನ್ನು ಸಷ ಆಕೆಯ ಹೃದಯ ನುಚ್ಚುನೂರಾಗಿದ್ದು 
ಸಹಜವೇ ಆಗಿತ್ತು 

ಈ ತಲೆಮಾರಿನ ಅನೇಕ ಪೋಟೋಗ್ರಾಫರ್‌ಗಳಿಗೆ 
ವ್ಯಾರಾವಾಲ ಗೊತ್ತಿಲ್ಲ : ಆಕೆಯ ಹೆಸರನ ಅವ 


ವಿ 


ಟಿ.ಎಸ್‌. ಸತ್ಯನ್‌ 


ಕೇಳಿಲ್ಲ. 1940ರಷ್ಟು ಹಿಂದೆಯೇ ಪುರಷ ಸಾ ಸ್ವಾಮ್ಯದ್ದಾಗಿದ್ದ 
ಪೋಟೋ ಪತ್ರಿಕೋಧ್ಯಮದ ಕ್ಷೆ ಕ್ಷೇತ್ರವನ್ನು ಆಕೆ ಪ್ರವೇಶಿಸಿದ್ದರು. 
ದೆಹಲಿಯಲ್ಲಿ ನೆಲೆಸಿದ. ಆಕೆ ಜಾರಾರ' ಇತಿಹಾಸದ ಅನೇಕ 
ಮುಖ್ಯ ಘಟನೆಗಳನ್ನು ಕ್ಯಾಮರಾದಿಂದ ದಾಖಲಿಸಿ ಆ 
ಕ್ಷೇ ತದಲ್ಲಿ ಹೊಸ ಸಯ ೦ದನ್ನು ತೆರೆದಿದ್ದರು. 1940ರಲ್ಲಿ 
ಅಕೆ ಅಲ್ಲಿಗೆ ತಮ್ಮ ಗಂಡ ಮತ್ತು ಮಗುವಿನೊಂದಿಗೆ 
ಬಂದಿದ್ದರು. 

ಬೊಂಬಾಯಿ ವಿಶ್ವವಿದ್ಯಾ ಲ್ಕದಲ್ಲಿ ಅರ್ಥಶಾಸ್ತ್ರ ಅಧ್ಯಯನ 
ಮಾಡಿ ಬಿ ಸಿ.ಎ. ಆನರ್ಸ್‌ ಪದವಿಯನ್ನೂ ಜೆ.ಜೆ' ಕಲಾಶಾಲೆ 
ಯಲ್ಲಿ ಡಿಪ್ಲೋಮಾವನ್ನು ಪಡೆದಿದ್ದ ವ್ಯಾರಾವಾಲಪೋಟೋ 
ಪತ್ರಿಕೊ ೇದ್ಯಮವನ್ನು ವೃತ್ತಿಯಾಗಿ ಆರಿಸಿ ಕೊಂಡಿದ್ದರು. 
ಸ್ವತ೦ತ್ರ ಪೋಟೋ 'ಅತ್ರಕರ್ತೆಯಾಗಿ ಕೆಲಸ ಮಾಡುವುದರ 
ಜೂತೆಗೆ ಗಂಡ ಮನೇಕ್‌ ಷಾ ವ್ಯಾರಾವಾಲ ಅವರೊಂದಿಗೆ 
ದೆಹಲಿಯ ಬ್ರಿಟಿಷ್‌ ವಾರ್ತಾ ಇಲಾಖೆಯಲ್ಲಿ ಪೋಟೋ 
ಗ್ರಾಫರ್‌ ಆಗಿ | ಉದ್ಯೋಗವನ್ನೂ ಮಾಡುತ್ತಿದ್ದರು. 1970ರಲ್ಲಿ 
ಗಂಡ ತೀರಿಕೊರಿಡರ್‌ ಆಗ. ಮಗನ ಜೂತೆ ಇರಲು 
ಹೋದರು. ಆತ ಕೆಮಿಕಲ್‌ ಎ೦ಜಿನಿಯರ್‌ ಆಗಿ ಮೊದಲು 
ಪಿಲಾನಿಯಲ್ಲಿ, ಆಮೇಲೆ ವಡೋದರಾದಲ್ಲಿ ಕೆಲಸ 
ಮಾಡುತ್ತಿದ್ದ. ದುರದೃಷ್ಟ ಎಂದರೆ, 46 ವರ್ಷದ ಆತ 
ಕ್ಯಾನ್ಸರ್‌” ಆಗಿ ತೀರಿಕೊಂಡ. ಆಕೆ ವಡೋದರಾದಲ್ಲೇ 
ಉಳಿದುಕೆ ಇ೦ಂಡರು. 

ನನಗೆ ಸ್ಪೂರ್ತಿ ನೀಡಿದ್ದು ಎಂದರೆ ಆಕೆಯ ಶಾಂತಚಿತ್ತ. 
ಉದಾರ ಹೃದಯದ ಆಧೀರ ವೈಯಕ್ತಿಕ ದುರಂತಗಳು 
ತನ್ನ ಚಿತ್ತಸ್ಥೆ ರ್ಯವನ್ನು ಕಲಕಲು ಬಿಡಲಿಲ್ಲ. ತಮ್ಮ ಕಾಗದಲ್ಲಿ 
ಆಂ “ೌದದ್ದ ಮಾತುಗಳು ಅವರ ಧೀರ" ಪ್ರವೃತ್ತಿಗೆ 
ಸಾಕ್ಷಿ ಹೇ ಭುತ್ತದೆ.. 

"ದೆಹಲಿಯಲ್ಲಿ ಆಗ ನಾವು ಎ೦ಟು ಹತ್ತು ಜನ ಪೋಟೋ 
ಗ್ರಾಫರುಗಳು ಇದ್ದೆವು. ನಮ್ಮ ನಡುವೆ ಇದ್ದ ಏಕೈಕ ಮಹಿಳಾ 
ಪೋಟೋಗ್ರಾಪರ್‌ ಸ ಅವಳ ಪ್ರೀತಿ. ಪೊ ನೀಟೋಗಫಿಯಲ್ಲಿ 
ಆಕೆಗಿದ್ದ ಗಾಢಪ್ರೇಮ, ಅವಳು ಕಷ್ಟಪಟ್ಟು ದುಡಿಯುತ್ತಿದ್ದ 
ರೀತಿ, ಪಾರದರ್ಶಕವಾಗಿದ್ದ ಸದ್ಗುಣಗಳು, ಇವುಗಳಿಂದ 
ನಮ್ಮೆಲ್ಲರ ಪ್ರೀತಿ ವಿಶ್ವಾಸಗಳನ್ನು ಅಕೆ ಗಳಿಸಿಕೊಂಡಿದ್ದರು. 
ನಮಗೆಲ್ಲ ಆಕೆಯಲ್ಲಿ ಎಂಥ ಆದರ ಅಂದರೆ, ಅವರನ್ನು 
“ಅಮ್ಮ' ಎಂದು ಕರೆಯುತ್ತಿದ್ದೆವು. 

ಆಕೆಯು ತೆಗೆದ ಮೊದಲ ಚಿತ್ರಗಳು ಪ್ರಕಟವಾದದ್ದು * 
ಬಾಂಬೆ ಕ್ರಾನಿಕಲ್‌' ಪತ್ರಿಕೆಯಲ್ಲಿ. “ಪತ್ರಿಕೆಯ ಒಂದು ಇಡೀ 
ಪುಟದ ತುಂಬ ನನ್ನ ಚಿತ್ರಗಳನ್ನು ಆ ಪತ್ರಿಕೆಯವರು 
ಪ್ರಕಟಿಸಿದರು. ಪ್ರತಿ ಚಿತ್ರಕ್ಕೂ ಒಂದೊಂದು ರೂಪಾಯಿ 
ಕೊಟ್ಟರು | ಆ ಕಾಲದಲ್ಲಿ ಒಂದು ರೂಪಾಯಿ ಎಂದರೆ 
ರೊತ್ತ ಮೊತ್ತ” ಎಂದು "ಆಕೆ ನೆನಪು ಮಾಡಿಕೊಳ್ಳುತ್ತಾರೆ. 
" ಸ್ಟೇಟೆಡ್‌ ' ವೀಕ್ಷಿ' ಪತ್ರಿಕೆಗೆ ಸ್ವತಂತ್ರ ಪೋಟೋಗಾಫರ್‌ 


| 
| 


ಆಗಿ ಆಕೆ ಕೆಲಸ ಶುರು ಮಾಡಿದರು. ಹೆಚ್ಚು ಕಡಿಮೆ ಅದೇ 
ಸಮಯದಲ್ಲಿ ಕೂಲ ನಾನು ಮಾಡುತ್ತಿದ್ದುದೂ 
ಅದನ್ನೇ. ಆಗಷ್ಟೇ ಅರಳುತ್ತಿದ್ದ ಅನೇಕ ಪೋಟೋ ಪ್ರತಿಭೆಗಳಿಗೆ 
ಪೋಷಕರಾಗಿದ್ದ ಸಂಪಾದಕ ಸ್ಟ್ಯಾನ್ಲಿ ಜೆಪ್ಸನ್‌ ಅವರು 
ನಮ್ಮಿಬ್ಬರನ್ನೂ ತುಂಬಾ ಪ್ರೋತ್ಸಾಹಿಸಿದರು. 

ಸ್ವಾತಂತ್ರ್ಯ ಪೂರ್ವ ಭಾರತದಲ್ಲಿ ವೈವಿಧ್ಯಪೂರ್ಣವಾದ 
ಕೆಲಸಗಳನ್ನು ಮಾಡಿ ಅನುಬವ ಪಡೆದಿದ್ದ ಆಕೆ 
ಇತಿಹಾಸವನ್ನು ತನ್ನ ಚಿತ್ರಗಳಲ್ಲಿ ದಾಖಲುಗೊಳಿಸಿದ್ದರು. 
ಅದರಲ್ಲಿ ಅಸಂಖ್ಯಾತ ರಾಜಕೀಯ ಕಿರುಪ ಪ್ರಸಂಗಗಳಿಂದ 
ಹಿಡಿದು ಮುಖಂಡರನೇಕರ ವಿವಿಧ್‌ ಮುಖಗಳೂ 
ಸೇರಿದ್ದುವು. ಕಳೆದ ಕಾಲದ ಮಹಾನ್‌ ನಾಯಕರಿಗೆ 
ಸಂಬಂಧಿಸಿದ ಪ್ರಮುಖ ಘಟನೆಗಳನ್ನು ಆಕೆ ಚಿತ್ರಿಕರಿಸಿದ್ದರು. 
ಮಹಾತ್ಮ ಗಾಂಧಿ, ಜವಹರಲಾಲ್‌ ನೆಹರು, ಖಾನ್‌ ಅಬ್ದುಲ್‌ 
ಗಫಾರ್‌ ಖಾನ್‌, ರಾಜೇಂದ್ರ ಪ್ರಸಾಧ್‌, ಆಚಾರ್ಯ 
ಕೃಪಲಾನೊ, ಸರದಾರ್‌ ಪಟೇಲ್‌, ರಾಜ ಗೋಪಾಲಾಚಾರಿ, 
han ಬಹದ್ದೂರ್‌ ಶಾಸ್ತಿ, ಸರ್ವೇನಲ್ಲಿ ರಾಧಾಕೃಷ್ಣನ್‌ 
ಜನ್ನ ಚಿ ತ್ರಳನ್ನು ತೆಗ್ದು ಮಾತ್ರವಲ್ಲ, ಆಕೆಗೆ 

ನಾ. ಲಾರ್ಡ್‌ ವೇವಲ್‌ ಮತ್ತು 
ಲಾರ್ಡ್‌ ಮೌಂಟ್‌ಬೇಟನ್‌ ಕಾ ಕಾಲದಲ್ಲಿ ನಡೆದ 
ಅಧಿಕೃತ ಸಮಾರಂಭಗಳ ಹೆ ಗಳನ್ನು ಆಕೆ ತೆಗೆದಿದ್ದರು. 
ಅಲ್ಲದೆ ಕನಾಟ್‌ ಪ್ಲೇಸ್‌ನಲ್ಲಿದ್ದ ತನ್ನ ಅಪಾಟ ರ್ಶ್‌ಮೆಂಟನ 
ಮೊಗಸಾಲೆ ಯಿಂದಲೇ "ಮಿತ್ರಪಕ್ಷಗಳು ನಡೆಸಿದ 
ಮೆರವಣಿಗೆಯನ್ನು ಚಿತ್ರೀಕರಿಸಿದ್ದರು. “ಜೊತೆಗೆ ಭಾರತ 
ವಿಭಜನೆ ಮತ್ತು "ಸ್ವಾತಂತ ತ ಇವುಗಳನ್ನು ಚರ್ಚಿಸಿದ 
ಕಾಂಗೆಸ್‌ ವರ್ಕಿರಿಗ್‌ "ಕಮಿಟಿಯ ಸಭೆಯ ಕಲಾಪಗಳನ್ನು 
ಆಕೆ ಚಿತ್ರೀಕರಿಸಿದ್ದರು. ಆಚಾರ್ಯ ಕೃಪಲಾನಿ ಅಧ್ಯಕ್ಷತೆ 
ವಹಿಸಿದ್ದ ಆ ಸಭೆಯಲ್ಲಿ ಗಾಂಧೀಜಿ ಮತು ಅಬ್ದುಲ್ಲ Agnes 
ಖಾನ್‌ ಹಾಜರಿದ್ದರು. ವ್ಯಾರಾವಾಲ 5 1 
“ಅದೊಂದು ಸಣ್ಣ ಹಾಲ್‌. ನಾವು ತುಂಬ ಕಷ 
pe ತೆಗೆಯಬೇಕಾಗಿತ್ತು ಕೆಲವೇ ಕೆಲವರು ತ 

ತಿನಿಧಿಗಳಿದ್ದರು. ನಾನೂ ಸೇರಿದಂತೆ ಇಬ್ಬರೇ 

ಗಗ ತುರಗ ್ವ 

ಭಾರತಕ್ಕೆ ಸ್ವಾತಂತ್ರ್ಯ ಬಂದ ಕೂಡಲೇ ದೆಹಲಿಯಲ್ಲಿ 
ಉಕ್ಕಿ ಹರಿದ. ಜನೋತ್ಸಾಹವನ್ನೂ ವ್ಯಾರಾವಾಲ ಚಿತ್ರಗಳಲ್ಲಿ 
ದಾಖಲಿಸಿದ್ದಾರೆ. “ಅದಾದ ಕೂಡಲೇ ನಡೆದ ದಂಗೆಯ 
ಚಿತ್ರಗಳನ್ನು 'ತೆಗೆಯಲಾಗಲಿಲ್ಲ; ಏಕೆಂದರೆ ನಾವು ನಮ್ಮ 
ನಮ್ಮ ಮನೆಗಳನ್ನು ಉಳಿಸಿಕೊಳ್ಳಬೇಕಾಗಿತ್ತು. ನಾವಿದ್ದ ಮನೆ 
ಮುಸಲ್ಫಾನರದ್ದು. 'ದಂಗೆಕೋ ರರು ಅದನ್ನು ಲೂಟಿ ಮಾಡಿ 
ಸುಟ್ಟು ಹಾಕಬೇಕೆಂದಿದ್ದರು. ನನ್ನ ತಾಯಿ, ನನ್ನ ಮಗ 
ಅಲ್ಲಿದ್ದರು. ಹೀಗಾಗಿ "ನಾನಾಗಲಿ ನನ್ನ ಗಂಡನಾಗಲಿ 
ಮನೆಯಲ್ಲಿ ಇರಲೇಬೇಕಾಗಿತ್ತು”. 


ನಾನು ಹೊಮೈ ವ್ಯಾರಾವಾಲ ಅವರ ಜೊತೆ 


14 _ 


ದೆಹಲಿಯಲ್ಲಿ 1970 ರವರೆಗೆ ಸುಮಾರು 13 ವರ್ಷಗಳ 
ಕಾಲ ಕೆಲಸ ಮಾಡಿದೆ. ಆಗ ಅವರು ಪಿಲಾನಿಯಲ್ಲಿದ್ದ 
ತಮ್ಮ ಮಗನ ಜೊತೆ ಇರಲು ಹೋದರು. ಭಾರತದ 
ಇತಿಹಾಸವನ್ನು ಸೃಷ್ಟಿಸಿದ ಮಹಾನ್‌ ನಾಯಕರೊಂದಿಗೆ 
ಆಕೆ ಸಾಧಿಸಿದ್ದ ಆತ್ಮೀಯತೆ ನನ್ನನ್ನು ಇಂದಿಗೂ 
ಬೆರಗುಗೊಳಿಸುತ್ತದೆ 

ಒಂದು ದಿನ ರಾಷ್ಟಪ ಪತಿ ಭವನದಲ್ಲಿ ನಡೆದ ಒಂದು 
ಸಮಾರಂಭವನ್ನು ಚಿತ್ರೀಕರಿಸಲು ಹೋಗುವ ಸ್ವಲ್ಪ ಮುಂಚೆ 
ವ್ಯಾರಾವಾಲ ಬಿದ್ದು ತುಟಿಂಡು ನ್ನು ಗಾಂತು 
ಮಾಡಿಕೊಂಡಿದ್ದರು. ವೇದಿಕೆಯಲ್ಲಿದ್ದ ಡಾ. ರಾಧಾಕೃಷ್ಣನ್‌ 
ಆಕೆಯ ಮೆ ಲ್ತುಟಿಗೆ ವೈದ್ಯರು 
ಗಮನಿಸಿದರು. ದೂರದ ರಲ ಅವರು 'ವ್ಯಾರಾವಾಲರ 
ಗಮನವನ್ನು ಸೆಳೆಯಲು ತಮ್ಮ ತೋರು ಬೆರಳಿಂದ ತಮ್ಮ 
ಮೇಲ್ದು ಟಿಂಶುನ್ನು ಉಜ್ಜಿ. ಇಂಡರು. ಆಮೇಲೆ 
ಅತಿಥಿಗಳೊಡನೆ ಓಡಾಡುತ್ತಿದ್ದಾಗ ರಾಧಾಕೃಷ್ಣನ್‌ ಆಕೆಯ 
ಕಿವಿಯಲ;ಲಿ ಪಿಸುಗುಟ್ಟಿದರು. “ನಿಮ್ಮ ಗಂಡ ನಿಮ್ಮನ್ನು 
ಕಚ್ಚಿದರು?” ರಾಷ್ಟ್ರಾಧ್ಯಕ್ಷರು ಆಕೆಯನ್ನು “ರಾಜಕುಮಾರ” 
ಎಂದು ಕರೆಯುತ್ತಿದ್ದೆರು. “ನನ್ನನ್ನೇಕೆ ರಾಜಕುಮಾರಿ ಎ 
ವ ನ್‌ ಡು ಜಥ "ಕೇಳಿದ್ದಕ್ಕೆ ಕೈ ಅವರ ಉತ್ತರ 

“ನೀವು ರಾಜರ ಚಿತ್ರ ತೆಗೆಯುತ್ತೀರಲ್ಲ. ಅದಕ್ಕೆ. ನಿಮ್ಮನ್ನು 
ಇನ್ನೇನೆಂದು ಕರೆಯಲಿ?” 

ನಾವೆಲ್ಲ ದೆಹಲಿಯಲ್ಲಿ ಕಳೆದ ದಿನಗಳನ್ನು ನೆನಪು 
ಪರಾಡಿಕೊಳ್ಳುತ್ತಾ ಆಕೆ: ಹೇಳುತ್ತಾರೆ. “ಬದುಕು 
ಹಿತಕರವಾಗಿತು. ಆಗ ಎಷ್ಟು ತಮಾಷೆ, ಏನು ಕತೆ | 
ಕೆಲಸದ ಮೇಲಿದ್ದಾಗ ನಮ್ಮಲ್ಲಿ ತುಂಬ ಆತ್ಮೀಯತೆ ಇತ್ತು. 
ನಾವೆಲ್ಲ ಒಂದು ಎಂಬ ಭಾವನೆ ಬೆಳೆದಿತ್ತು. 

ಪ್ರತಿ ವರ್ಷವೂ ಇಂದಿರಾ ಗಾಂಧಿಯವರನ್ನು ತಲೆ ಯನ್ನು 
ಹೀಗೆ ತಿರುಗಿಸಿ, ಹಾಗೆ ತಿರುಗಿಸಿ ಎಂದು ಕಿರುಚುತ್ತಿದ್ದಾಗ 


ಅವರಿಗೆ ತುಂಬ ಮುಜುಗರ ಆಗುತ್ತಿತ್ತು. ನಮ್ಮನ್ನೆಲ್ಲ 
ಹತೋಟಿಯಲ್ಲಿಡುವುದು 'ಅಮ್ಮ'ನ ಕೆಲಸವಾಗಿತ್ತು ಆಕೆ 
ನಮ್ಮ ಕ್ಯಾಪ್ಟನ್‌ ! ಪಧಾನಿಯವರಿಗೆ ಅದು ಗೊತ್ತಿತ್ತು. 


ಮುಖ್ಯಾತಿಮುಖ್ಯರನ್ನೂ ಅಂದಿನ ದಿನಗಳಲ್ಲಿ ನಾವು 
ಸುಲಭವಾಗಿ ಭೇಟಮಾಡಬಹುದಾಗಿತ್ತು ಅಂದು ನಮಗಿದ್ದ 
ಸೌಲಭ್ಯಗಳನ್ನು ಇಂದು ಊಹಿಸು ವುದೂ ಅಸಾಧ್ಯ. ಈಗ 
ರಕಣಾ ವ್ಯವಸ್ಥೆ ಹಾಗೂ ಪೋಟೋಗ್ರಾಪುರ್‌ಗಳ 
ಸಂಖ್ಯೆಯಿಂದಾಗಿ ಆ ಸೌಲ ಭ್ಯ ಸಾಧ್ಯವಿಲ್ಲದ್ದು. ಭಾರತ 
ಸತಂತವಾದ ತರುಣದಲ್ಲಿ ಎಷ್ಟೊಂದು ದೇಶಗಳಿಂದ ಅವುಗಳ 


ಅಧ್ಯಕ್ಷರೂ ಪಧಾನಿಗಳೂ ಗುಂಪುಗುಂಪಾಗಿ ದೆಹಲಿಯಲ್ಲಿ 
ಪ್ರತ ಸಾಗುತ್ತಿದ್ದು ಎಂಬುದು ನನಗೆ ಈಗಲೂ ನೆನಪಿನಲ್ಲಿದೆ. 
ಅವರ ಗೌರವಾರ್ಥ ರಾಷ್ಟ್ರಪತಿ ಬ'ವನದಲ್ಲಿ 
ಭೋಜನಕೂಟಗಳು ಏರ್ಪಾಟಾಗಿರುತ್ತಿದ್ದುವು. ನಾವು 
ಭೋಜನದ ಹಾಲಿಗೆ ಸೇರಿದ ಕೋಣೆಯಲ್ಲಿ ಕುಳಿತು 


ವ್ಯಾರಾವಾಲ ಅವರೊಂದಿಗೆ ಹರಟುತ್ತ ನಗುತ್ತ ಇದ್ದು, 


ಹಾಕಿದ್ದ: ಪ್ಲಾಸ್ಟ ಸ್ಪರನ್ನು 


ಸ್ವಸ್ತಿ ಭಾಷಣದ ಸಮಯ ಬರುವವರೆಗೂ ಕಾಯುತ್ತಿದ್ದೆವು. 
ಸೂಚನೆ ಸಿಕ್ಕುತ್ತಲೇ ನಾವು ಓಡುತ್ತಾ ಮೆಟ್ಟಲು ಹತ್ತಿ, ಬಾಲ್ಕನಿ 
ಸೇರಿ, ಅಲ್ಲಿ ನಿಂತು ಪೋಟೋ ತೆಗೆಯುತ್ತಿದ್ದೆವು. 

ಈಗ ಪೋಟೋಗ್ರಾಫರ್‌ಗಳು ಬಿಗಿಯಾಗಿ ಜೀನ್‌ ್‌ ಮತ್ತು 
ಬುಷ್‌ ಶರ್ಟ್‌ಗಳಲ್ಲೇ ರಾಷ್ಟ್ರಪತಿ ಭವನಕ್ಕೆ ಹೋಗುತಾ ರೆ 
ಆಗೆಲ್ಲ. ನಾವೆಲ್ಲ ಪ್ಯಾಂಟು, ಷೂ, ಮುಚ್ಚುಕಾಲರಿನ ಹ 
ಧರಿಸಿ ಠೀಕಾಗಿ ಹೂ ೇಗಬೇಕಾದದ್ದು "ಕಡ್ಡಾಯವಾಗಿತ್ತು 
ವ್ಯಾರಾವಾಲ, ಸೈಕಲ್‌ ಸವಾರಿಗೆ ಅನುಕೂಲವಾಗಿರಲಿ ಎಂದು 
ಕರ್ತ ಪೈಜಾಮ ಧರಿಸುತ್ತಿದ್ದವರು, ರಾಷ್ಟ; ಪತಿ ಭವನಕ್ಕೆ 
ಸೀರೆ ಉಟ್ಟು ಬರುತ್ತಿದ್ದರು. 

ನಮ್ಮ ವ ಪ್ರಥಮ ಮಹಿಳಾ ಪೋಟೋ ಪತ್ರಕರ್ತೆಗೆ 
ಇಂದಿನ ಪತ್ರಿಕೆಗಳಲ್ಲಿ ಅಟ್ಟಾಗಿ: ಬರುವ ಚಿತ್ರಗಳ ವಿಷಯದಲ್ಲಿ 
ಕಟುವಾದ "ಭಾವನೆಗಳಿವೆ. “ಇಂದಿನ ಪೋಟೋ ಪತ್ರಿಕಾ 
ಕ್ಷೇತ್ರದಲ್ಲಿ ನಗ್ನತೆಯನ್ನು ತುರುಕುವ ಪ್ರವೃತ್ತಿ ನನಗೆ 
ಅಸಹ್ಯಕರವಾಗಿ ಕಾಣುತ್ತಿದೆ. ಮಹಿಳೆಯರು ಸಾಕಷ್ಟು ಬಟ್ಟೆ 
ಹಾಕಿಕೊಳ್ಳದ ಇಲ್ಲವೆ ನಗ್ನರಾಗಿರುವ ಚಿತ್ರಗಳನ್ನು 
ಪ್ರದರ್ಶಿಸುವ ಚಟ ನಿಯತ ಕಾಲಿಕೆಗಳನ್ನು ಪ್ರಕಟಿಸುವವರಿಗೆ. 
ವಾಸ್ತವವಾಗಿ ಆ ಹೆ೦ಗಸರು ಧರಿಸುವ ಬಟ್ಟೆಗಳಿಗಿಂತ ಒಂದು 
ಅ೦ಜೂರದ ಗಿಡದ ಎಲೆಯಲ್ಲಿ ಅವರ ದೇಹಗಳನ್ನು 
ಮುಚ್ಚಿಕೊಂಡಿದ್ದರೆ ಹೆಚ್ಚು ಸಭ್ಯತೆ ಇರುತ್ತಿತ್ತು. 

“ಅದೇ ಹಳಸಲು ಪೋಟೋಗಳನ್ನು ತೆಗೆಯುವ ಬದಲು 
ಬೇರೆ ಬೇರೆ ವಿಷಯಗಳ ಚಿತ್ರ ತೆಗೆದಿದ್ದರೆ ಚೆನ್ನಾಗಿತ್ತು” 
ಎನ್ನುತ್ತಾರೆ ಆಕೆ.. ತಮ್ಮ ವೃತ್ತಿ ಜೀವನದ ದಿನಗಳಲ್ಲಿ “ತಾವು 
ಚಿತ್ರೀಕರಿಸಿದ ಮಹಾನ್‌ ಮೆರುಷರನ್ನು ಮಹಿಳೆಯರನ್ನು 
ನೆನಪು ಮಾಡಿಕೊಳ್ಳುತ್ತಾ ಅವರು ಹೇಳುತ್ತಾರೆ. “ಅವರೆಲ್ಲ 


. ನಾಯಕರಾಗಿದ್ದರು, 'ರಾಜಕಾರಣಿಗಳಾಗಿರಲಿಲ್ಲ. ಆ ದೊಡ್ಡ 


ವರದ್ದೇ ಬೇರೆ "ಓಂದು ವರ್ಗ, ಭ್ರಷ್ಟಾಚಾರದ ಪರಿಚಯವೇ 
ಅವರಿಗೆ ಇರಲಿಲ್ಲ, ಅವರು ಪ್ರಚಾರವನ್ನು ಬಯಸುತ್ತಿರಲಿಲ್ಲ. 
ಅದು ತಾನಾಗಿಯೇ ಅವರಿಗೆ ದೊರೆಯುತ್ತಿತ್ತು 
ಪೋಟೋ ಪತ್ರಕರ್ತರಾಗುವವರಿಗೆ ಅವರು ಹೇಳುವ 
ಕಿವಿಮಾತಿದು: “ಸತ್ಯವಂತರಾಗಿರಿ. ಕೋಲಾಹಾರ ಎಬ್ಬಿಸಲಿ 
ಕ್ಕಾಗಿ ಏನನ್ನೋ ಸೃಷ್ಟಿ ಮಾಡಬೇಡಿ. ಪ್ರಾಮಾಣಿಕ ರಾಗಿರಿ. 
ಮಾನವತೆಯ ಗಾಂಭೀ ರ್ಯವನ್ನು ಅರ್ಥಮಾಡಿ ಕೊಳ್ಳಿ. 
ನೀವು ಯಾರ ಚಿತ್ರ ತೆಗೆಯುತ್ತೀ ರೋ ಅವರಿಗೆ ನೋವಾಗು 
ವಂತಹ, ಅವರನ್ನು ಕೀಳಾಗಿಸುವಂಥ ಚಿ ತ್ರಗಳನ್ನು ತೆಗೆಯ 
ಬೇಡಿ. ಮಾನವ '`ಮರ್ಯಾಜಿಗೆ ವಿರೋಧವಾದುದನ್ನು 
ಮಾಡುವ ಆಧಿಕಾರ ಯಾವ ಪೋಟೋಗ್ರಾಫರನಿಗೂ. 
ಇಲ್ಲ. ಖಾಸಗೀಯತೆ ಎನ್ನುವುದು ವೈಯಕ್ತಿಕ ಹಕ್ಕು” 
ಹೋಟೋ ಪತ್ರಕರ್ತರಾಗಬಯಸುವ ಮಹಿಳೆಯರಿಗೂ 
ಅವರ ಸಲಹೆ ಉಂಟು: “ನಿಮ್ಮ ಕುಟುಂಬವನ್ನು ಅಲಕ್ಷಿಸ 
ಬೇಡಿ. ದುರದೃಷ್ಟವಶಾತ್‌ ಇಂದಿನ ದಿನಗಳಲ್ಲಿ ಮಿಂಚೆ 
ಕೊಳ್ಳುವ ಒಂದು ಪ "ಪ್ರವ ೈತ್ತಿಯಿದೆ. “ಓ | ನನಗೆ ಮನೆಗೆಲಸಕ್ಕೆ 
ಪುರಸೊತ್ತೇ ಇಲ್ಲ' ಎನ್ನುವುದು ಮಾಮೂ ಲಾಗಿದೆ. 
ಇಪ್ಪತ್ತನಾಲ್ಕು ಗಂಟೆಗಳನ್ನು ವಿವೇಕಪೂರ್ಣವಾಗಿ ಹಂಚಿದರೆ 


ವ ಎವ... 


ಎಷೆ. 


ಬೇಕಾದಷ್ಟು ಕೆಲಸ ಮಾಡ ಬಹುದು. ಕುಟುಂಬ, ವೃತ್ತಿ 


ಎರಡಕ್ಕೂ ನ್ಯಾಯ ದೊರಕಿಸಬಹುದು. 
ಹೊಮ್ಮೆ ವ್ಯಾರಾಲಾಲ ಸರಿಸಾಟಿಯಿಲ್ಲದ ಪೋಟೋ 


ಗ್ರಾಫರ್‌ ಮಾತ್ರ ಅಲ ; ಆಕೆ ಸರಿಸಾಟಿಯಿಲ್ಲದ ಚಾರಿತ್ರ್ಯ 


ಶೀಲೆಯೂ ಹೌದು 


ಶ್ರೀ ಟಿ.ಎಸ್‌. ಸತ್ಯನ್‌ರವರ "ಕಾಲಕ್ಕೆ ಕನ್ನಡಿ' ಕೃತಿಯಿಂದ 
ಆಯ್ದ ಲೇಖನ. 


ಬರೆವ ಸಖಿ - ಈ ಹಾಡು ನಿನಗಾಗಿ 
॥ಪಲ್ಲವಿ॥ 


`ಹೂವಿನ ಮೊಗದಲಿ ಚೆಲುವಿನ ಕವಿತೆಯ 
ಬರೆದವಳ್ಳಾರು ಹೇಳೆ ಸಖಿ 
ಮಗುವಿನ ನಗೆಯಲಿ ಒಲವಿನ ಕವಿತೆಯ 
ಬರೆದವಳ್ಳಾರು ಹೇಳೆ ಸಖಿ ಹೂವಿನ 


!ಚರಣ॥ 
ನೋವಿನೆ ಹೂವನೆ ಪೋಣಿಸು ಪೋಣಿಸು 
ನಗುತಿಹ ಗೀತವ ಕಟ್ಟಿದಳು 
ಸೃಷ್ಟಿಯ ತೊಟ್ಟಿಲು ತೂಗುವ ಕೈಯಲೆ 
ಅಮೃತ ಕಾವ್ಯವ ಬರೆದಿಹಳು ॥ ಹೂವಿನ॥ 


ಮೋಡದ ಸೆರಗಲಿ ಬಣ್ಣದ ಕವಿತೆಯ 
ಬರೆದವಳಭಿರುಚಿ ನೋಡೆ ಸಖಿ 
ಎಶ್ವವೆ ಕವಯಿತ್ರಿ ನೀನವಳ ಪುತ್ರಿ 
ಅಂಜಿಕೆ ಏತಕೆ ಬರೆಯೆ ಸಖಿ... 


ನೀ ಬರೆಯೆ ಸಖಿ  ॥ಹೊೂವಿನ॥ 


- ಚಿತ್ರಲೇಖಾ 


CPMG/KA/BGS-8/2006-08 RNINO.45577/88 
Posted at Basavanagudi ೧.೮. on the 25/29th of the every month 
March - April 2007 


ಬಯಕೆ 
ನಾವು ಒಂದೇ ಮಣ್ಣಾಗಬೇಕೆಂದು 
ಬಯಸುತ್ತಾರೆ ಗೆಳತಿ 
ಶತಮಾನಗಳಿಂದ ಜತನದಿಂದ 
ಕಾಯ್ದು ತಂದ ಸೀತೆ, ದ್ರೌಪದಿ 
ಅಹಲ್ಯೆ, ಅನುಸೂಯೆಯರ 
ಸಂಪ್ರದಾಯಗಳ ಆಯಕಟ್ಟಿನಲ್ಲಿ ಜೋಡಿಸಿಟ್ಟ 
ಮ್ಯೂಸಿಯಂನ್ನೇ 
ಮಾದರಿಯಾಗಿಟ್ಟುಕೊಂಡು 
ನಮ್ಮನ್ನು ರೂಪಗೊಳಿಸಿ 
ಅವರಿಗೆ ಬೇಕಾದರೆ 
ಬೆಂಕಿಗೆ ಬೀಳಬೇಕೆಂದು 
ವಸ್ತ್ರಾ ಪಹರಣಕ್ಕೆ ಒದಗಬೇಕೆಂದು 
ಕಲ್ಲಾಗಿಯೇ ಉಳಿಯಬೇಕೆಂದು 
ಪತಿವ್ರತೆಯರಾಗಿ ಇರಬೇಕೆಂದು 


"೨0515 pic Sa 
‘peoy ejoedeApiA ‘d-f} 


580 09S - e1ojeBueg 
(1517೮ ೨೮॥/ಗು15 ‘80 .eleuov, 


1 


ನಾವು ಬರಿದೇ ಜಲವಾಗಬೇಕೆಂದು 
ಬಯಸುತ್ತಾರೆ ಗೆಳತಿ 

ಗಂಗಾ ತುಂಗಾ ಕಾವೇರಿ ಕೃಷ್ಣ 
ಇತ್ಯಾದಿ ಮನಮೋಹಕ ಹೆಸರಿಟ್ಟು 
ತಮ್ಮ ಪಾಪಗಳನ್ನೆಲ್ಲಾ 

ನಮ್ಮಲ್ಲಿ ತೊಳೆದುಬಿಡಲು 

ತಾವು ಮಾತ್ರ ಪವಿತ್ರರಾಗೇ 
ಉಳಿದುಕೊಳ್ಳಲು 

ಬೇಕೆಂದಾಗ ತುಂಬಿ ಹರಿದು 
ಬೇಡವಾದಾಗ ಹಿಂಗಿ ಹೋಗಲೆಂದು 


HS /}1US 


ನಾವು ಬರಿದೇ ಭೂಮಿಯಾಗಬೇಕೆಂದು 
ಬಯಸುತ್ತಾರೆ ಗೆಳತಿ 

ಉತ್ತು ಬಿತ್ತು ಬೆಳೆ ತೆಗೆಯಲು 

ಮತ್ತು ಜೀವಮಾನವಿಡಿ 

ಕೆಸರು ಕಾಲುಗಳಿಂದ ತುಳಿಯಲು 
ಹಾಗೆಯೇ ನಮಗೆ 

ಸಂಯಮವನ್ನು ಬೋಧಿಸಲು 


ಲೇಖಕಿ: ಎಂ.ಎಸ್‌.ವೇದ' ' 


